ಗಾಲಿಬ್ 


ಎಂ . ಮುಜೀಬ್ 


ಭಾರತೀಯ 
ಸಾಹಿತ್ಯದ 
ನಿರ್ಮಾಣಕಾರರು 


ಗಾಲಿಬ್ 


ಒಳಬದಿಯ ರಕ್ಷಾಪುಟದಲ್ಲಿ ಕಾಣಿಸಿರುವ ಶಿಲ್ಪಕಲೆಯಲ್ಲಿ 
ಮೂವರು ಭವಿಷ್ಠವಾದಿಗಳು ಗೌತಮ ಬುದ್ಧನ ತಾಯಿ ರಾಣಿ 
ಮಾಯಾಳ ಕನಸನ್ನು ರಾಜ ಶುದ್ಧೋದನನಿಗೆ ವಿವರಿಸುವ ದೃಶ್ಯ 
ವಿದೆ. ಅದರ ಕೆಳಗೆ ಆ ವಿವರಣೆಯನ್ನು ಬರೆದುಕೊಳ್ಳುತ್ತಿರುವ 
ಬರಹಗಾರ ಕುಳಿತಿದ್ದಾನೆ. ಬಹುಶಃ ಇದು ಭಾರತದ ಬರವಣಿ 
ಗೆಯ ಕಲೆಯನ್ನು ಕುರಿತ ಪ್ರಥಮ ಚಾರಿತ್ರಿಕ ದಾಖಲೆ. 


ಸ್ಥಳ : ನಾಗಾರ್ಜುನಕೊಂಡ - ಕ್ರಿ.ಶ. ಎರಡನೆಯ ಶತಮಾನ. 


ಕೃಪೆ : ನ್ಯಾಷನಲ್ ಮ್ಯೂಸಿಯಂ, ನವದೆಹಲಿ. 


ಭಾರತೀಯ ಸಾಹಿತ್ಯದ ನಿರ್ಮಾಣಕಾರರು 


ಗಾಲಿಬ್ 


ಮೂಲ: 
ಎಂ . ಮುಜೀಬ್ 


ಕನ್ನಡ ರೂಪ. 


ಪಂಚಾಕ್ಷರಿ ಹಿರೇಮಠ 


ಸಾಹಿತ್ಯ ಅಕಾಡೆಮಿ 


ಅತ್ರಿ ಬುಕ್ ಸೆಂಟರ್ 
ಮಂಗಳೂರು 
- 575063 


1990) 


Ghalib - Kannada translation by Panchakshari Hiremath of 
M . Mujeeb 's monograph in English . 
Sahitya Akademi, 1990 SAHITYA AKADEMI . 

REVISED PRICE Rs . 15.00 


© M . Mujeeb 

First Edition - 1974 
Reprint - 1990 


ಸಾಹಿತ್ಯ ಅಕಾಡೆಮಿ 
ಪ್ರಧಾನ ಕಾರ್ಯಾಲಯ : 
ರವೀಂದ್ರಭವನ, ೩೫, ಫಿರೋಜಶಾ ರಸ್ತೆ , ನವದೆಹಲಿ - ೧೧೦ ೦೦೧. 
ಮಾರಾಟ ವಿಭಾಗ : 
' ಸ್ವಾತಿ' ಮಂದಿರ್ ಮಾರ್ಗ್, ನವದೆಹಲಿ - ೧೧೦ ೦೦೧. 


ಪ್ರಾದೇಶಿಕ ಕಾರ್ಯಾಲಯಗಳು : 
೨೯ , ಎಲ್ಲಾವ್ ರಸ್ತೆ, ತೇನಾಂಪೇಟೆ, ಮದ್ರಾಸ್ - ೬೦೦ ೦೧೮. 
ಜೀವನತಾರ ಭವನ, ೨೩A / 44 X, ಡೈಮಂಡ್ ಹಾರ್ಬರ್ ರಸ್ತೆ , ಕಲಕತ್ತಾ - ೭೦೦ ೦೫೩ . 


೧೭೨ , ಮುಂಬಯಿ ಮರಾಠಿ ಗ್ರಂಥ ಸಂಗ್ರಹಾಲಯ ಮಾರ್ಗ , 
ದಾದರ್, ಮುಂಬಯಿ - ೪೦೦ ೦೧೪ . 


SAHITYA AKADEMI 
REVISED PRICE Rs. 15. 00 


Offset reprint by Classic Prints, Madras. 


ಮುನ್ನುಡಿ 
ಇಂಗ್ಲಿಷಿನಲ್ಲಿ ಯಾವುದೇ ಉರ್ದು ಕವಿಯ ಕಾವ್ಯವನ್ನು ಅನುವಾದ ಮಾಡುವುದಕ್ಕೆ 
ಬಹುದೊಡ್ಡ ಸಾಹಸ ಬೇಕಾಗುತ್ತದೆ. ಅದರಲ್ಲೂ ಗಾಲಿಬ್‌ನ ಕವಿತೆಗಳ ಅನುವಾದ 
ವೆಂದರೆ ಇನ್ನೂ ಕಷ್ಟದ ಕೆಲಸ. ಸಾಹಿತ್ಯ ಅಕಾಡೆಮಿಯ ಒತ್ತಾಯ ಹಾಗೂ ಪ್ರೋತ್ಸಾಹ 
ಇಲ್ಲದಿದ್ದರೆ ಈ ಕಾರ್ಯ ಸಾಧ್ಯವಾಗುತ್ತಿರಲಿಲ್ಲ. ಈ ಅನುವಾದ ಕಾರ್ಯವೇ ಅಪಾರ 
ಸಂತೋಷ ಪ್ರದವಾಗಿತ್ತು . ಯಾರಿಂದ ನನಗೆ ಸಹಾಯಬೇಕಾಗಿತ್ತೋ ಆ ಎಲ್ಲ ಪರಮ 
ಮಿತ್ರರನ್ನು ಈ ಕಾರ್ಯ ಒಂದೆಡೆಕೂಡುವಂತೆ ಮಾಡಿತು. ಅಲ್ಲದೆ ಸಮವಿಚಾರಿಗಳು , 
ಸದಭಿರುಚಿವುಳ್ಳ ಈ ಸ್ನೇಹಿತರ ಸಹವಾಸ ಬೌದ್ಧಿಕ ವಿನೋದಕ್ಕೆ ಕಾರಣವಾಯಿತು. 

ದಿಲ್ಲಿ ವಿಶ್ವವಿದ್ಯಾಲಯದ ಇಂಗ್ಲಿಷ್ ಪ್ರಾಧ್ಯಾಪಕ ಡಾ . ಸರೂಪಸಿಂಗ್ , ಮಹಿಳೆಯರ 
ಮಾಡರ್ನ್ ಕಾಲೇಜದ ಪ್ರಿನ್ಸಿಪಾಲ ಡಾ . ಕೆ.ಗೋರೋವಾರಾ, ಜಾಮಿಯಾ ಕಾಲೇಜದ 
ಪ್ರೊ . ಅನ್ವರ್ ಸಿದ್ದೀಕಿ ಇವರೆಲ್ಲ ಹಸ್ತಪ್ರತಿ ಓದಿ ಸಲಹೆ,ಸೂಚನೆ ನೀಡಿದ್ದಾರೆ. ಇವರಿಗೆಲ್ಲ 
ನಾನು ಋಣಿಯಾಗಿದ್ದೇನೆ. 


ಜಾಮಿಯಾ ಮಿಲಿಯಾ 
ಹೊಸ ದಿಲ್ಲ 


ಎಂ . ಮುಜೀಬ್ 


ಪರಿವಿಡಿ 


1 


೧ . ಕಾಲ 
೨. ವ್ಯಕ್ತಿ 
೩ . ಕಾವ್ಯಸಂಪ್ರದಾಯ 
೪. ಕವಿ ಗಾಲಿಬ್ 
೫ . ರೂಪಾಂತರಗಳು 

ಆಕರ ಗ್ರಂಥಗಳು 


೧ . ಕಾಲ 


ಮಿರ್ಜಾ ಅಸದುಲ್ಲಾಖಾನ ಗಾಲಿಬ್ ಸಾವಿರದ ಏಳುನೂರಾ ತೊಂಬತ್ತೇಳರ 
ಡಿಸೆಂಬರ ಕೊನೆಯಲ್ಲಿ ಆಗ್ರಾದಲ್ಲಿ ಜನ್ಮತಳೆದರು . 

ದೌಲತರಾವ್ ಸಿಂಧಿಯಾರವರ ' ಷಾಹಿಫೌಜ ' ( ಇಂಪಿರಿಯಲ್ ಆರ್ಮಿ) ದಲ್ಲಿ 
ಫ್ರಾನ್ಸ್ ದೇಶದ ಸಾಹಸಿಯಾತ್ರಿಕ ಪೆರಾನ್ , ಸಾವಿರದ ಏಳುನೂರಾ ತೊಂಬತ್ತಾರರ 
ಸಪ್ಟಂಬರದಲ್ಲಿ ಚೀಫಕಮಾಂಡರ - ಪ್ರಧಾನ ಸೇನಾನಿ ಆದುದರಿಂದ, ಆತನೇ ಹಿಂದು 
ಸ್ನಾನದ ಗೌರರ ಕೂಡ ಆಗಿದ್ದ. ಮುಂದೆ ಆತನೇ ದಿಲ್ಲಿಯ ಮೇಲೆ ಏರಿ ಹೋಗಿ 
ದಿಲ್ಲಿಯನ್ನು ಸ್ವಾಧೀನ ಪಡಿಸಿಕೊಂಡ. ತನ್ನ ಅಧಿಕಾರಿಗಳಲ್ಲೊಬ್ಬನಾದ ಲಮರ್ಚಂಟ 
ನನ್ನು ದಿಲ್ಲಿಯ ಗೌರರನನ್ನಾಗಿ ನಿಯಮಿಸಿದನಲ್ಲದೆ, ದಿಲ್ಲಿಯ ಚಕ್ರವರ್ತಿ ಷಾಆಲಂ 
ಅವರ ಕಸ್ಟೋಡಿಯನ್ - ರಕ್ಷಣಾಧಿಕಾರಿಯನ್ನಾಗಿಯೂ ನಿಯುಕ್ತಗೊಳಿಸಿದ. ಆ 
ನಂತರ ಪೆರಾನ್ ಆಗ್ರಾವನ್ನೂ ಕೂಡ ಆಕ್ರಮಿಸಿ ಅದನ್ನೂ ವಶಪಡಿಸಿಕೊಂಡ. 
ಇದರಿಂದಾಗಿ ಆತ ಉತ್ತರ ಹಿಂದುಸ್ತಾನದ ಉಚ್ಚಸರ್ವಾಧಿಕಾರಿಯಾದ. ವರುಷ 
ವೊಂದಕ್ಕೆ ಹತ್ತುಲಕ್ಷ ಪವನದ ಭೂಕಂದಾಯ ಸಿಗುವಂಥ ಭೂಭಾಗ ಆತನ ವಶಕ್ಕೆ 
ಬಂದಿತ್ತು . ಆತ ಪರಮ ಪ್ರಭುವಾಗಿ ಅಲಿಗಡ ಪಟ್ಟಣದ ಹೊರಗೆ ಸುಸಜ್ಜಿತ 
ಅರಮನೆಯೊಂದರಲ್ಲಿ ವಾಸಿಸುತ್ತಿದ್ದನಲ್ಲದೆ, ರಾಜರುಗಳಿಗೆ ಅಲ್ಲಿಂದಲೇ ಆದೇಶನೀಡುತ್ತಿದ್ದ 
ಹಾಗೂ ಚಂಬಳಕೊಳ್ಳದಿಂದ ಸತಲಜ್ಜದ ವರೆಗಿನ ಆಡಳಿತವನ್ನೂ ಯಾವ ಅಡೆ 
ತಡೆಗಳಿಲ್ಲದೆ ದಕ್ಷತೆಯಿಂದ ನಡೆಸುತ್ತಿದ್ದ. 

ಸಾವಿರದೆಂಟುನೂರಾ ಮೂರರ ಸಪ್ಟಂಬರ ಹದಿನೈದರಲ್ಲಿ ಬ್ರಿಟಿಷ್ ಸೈನ್ಯಕ್ಕೆ 
ದಿಲ್ಲಿಯನ್ನು ಒಪ್ಪಿಸುವ ಮುನ್ನವೇ , ಸರ್ವನಾಶ ಮಾಡಿದ ಸಿಂಧಿಯಾ ಅವರ ಸೇವೆ 
ಯಲ್ಲಿದ್ದ ಇನ್ನೊರ್ವ ಫ್ರೆಂಚ್ ಸಾಹಸಿಯಾತ್ರಿಕ ಬುರಗೈನ್‌ನನ್ನು ಜನರಲ್ ಲೇಕ್ 
ಸೋಲಿಸಿ, ಸಕಲ ರಾಜವೈಭವದೊಂದಿಗೆ ದಿಲ್ಲಿಯನ್ನು ಪ್ರವೇಶಿಸಿದ. 

ಜನರಲ್ ಲೇಕ್ ದಿಲ್ಲಿಯ ಚಕ್ರವರ್ತಿಯನ್ನು ಸಂದರ್ಶಿಸಿ ಆತನಿಗೆ ಅಭೂತಪೂರ್ವ 
ಬಿರುದುಗಳನ್ನು ಸಲ್ಲಿಸಿದ. ಮುಂದೆ ಷಾಆಲಂ ಮತ್ತು ಆತನ ಉತ್ತರಾಧಿಕಾರಿಗಳು 
ಈಸ್ಟ್ ಇಂಡಿಯಾ ಕಂಪನಿಯ ಪೆನ್‌ಷನ್‌ದಾರರಾದರು , ಕೇವಲ ಅವರ ಕೈಗೊಂಬೆ 
ಗಳಾದರು. 
* ಹದಿನೆಂಟನೆಯ ಶತಮಾನದ ಅಂತ್ಯಭಾಗ, ಭಾರತಕ್ಕೆ ಬರುವ ಪಾಶ್ಚಿಮಾತ್ಯ 
ಸಾಹಸಯಾತ್ರಿಗಳ ಒಂದು ಮಹತ್ವಪೂರ್ಣ ಕಾಲವಾಗಿತ್ತು . ಜೀವನೋಪಾಯದ 
ಶೋಧನೆಯಲ್ಲಿ ನಿರತರಾದ ಮಧ್ಯ ಹಾಗೂ ಪಶ್ಚಿಮ ಏಶಿಯಾದ ಜನರು ಅಲ್ಪ 


ತಡೆಗಳಿಲ್ಲದೆ ದಿಕೊಳ್ಳದಿಂದ ಸತದೆ 
, ರಾಜರುಗಳಿಗೆ 


ಸಂಖ್ಯೆಯಲ್ಲಿ ಮಾತ್ರ ಭಾರತಕ್ಕೆ ಬಂದಿದ್ದರು. ಈ ರೀತಿ ಭಾರತಕ್ಕೆ ಬಂದ ಜನರಲ್ಲಿ 
ಮಿರ್ಜಾರುಕಾನ ಬೇಗ ಕೂಡ ಒಬ್ಬ . ಈತ ಸರಕಂದದಿಂದ ಮಹ್ಮದಷಾಹನ 
ಕೊನೆಗಾಲದಲ್ಲಿ ಭಾರತಕ್ಕೆ ಬಂದು ಲಾಹೋರಿನ ಮುಂನ್ -ಉಲ್- ಮುಲ್ಕನ ಸೈನ್ಯ 
ದಲ್ಲಿ ಸೇರಿದ. ಈತನ ಬಗೆಗೆ ಇದಕ್ಕಿಂತ ಹೆಚ್ಚಿಗಿನ್ನೆನೂ ತಿಳಿದು ಬಂದಿಲ್ಲ . ಈತನ 
ಮಕ್ಕಳಲ್ಲಿ ಒಯ್ಯಾ ಮಿರ್ಜಾ ಗಾಲಿಬ್‌ನ ತಂದೆ ಮಿರ್ಜಾ ಅಬ್ದುಲ್ಲಾ ಬೇಗ ಹಾಗೂ 
ಇನ್ನೊಬ್ಬಾತ ಮಜಾ ನಜರುಲ್ಲಾ ಬೇಗ, ಮಿರ್ಜಾ ಅಬ್ದುಲ್ಲಾ ಬೇಗ ಯಶಸ್ವಿ ಸೈನಿಕ 
ನಾಗದೆ ಹೋದ. ಮೊದಲು ಆತ ಲಕಸಾದಲ್ಲಿ ಅಸಫಲಾನ ಸೈನ್ಯದಲ್ಲಿ ಅಧಿಕಾರಿ 
ಯಾಗಿದ್ದ. ಆನಂತರ ಹೈದರಾಬಾದಿನ ನಿಜಾಮರ ಸೈನ್ಯದಲ್ಲಿ ಸೇರಿದ. ಕೊನೆಗೆ 
ಆಳ್ವಾರದ ರಾಜಾ ಲಖ್ಯಾವರಸಿಂಗ ಅವರ ಸೇವೆಯಲ್ಲಿದೆ. ಎಲ್ಲಿದ್ದರೂ ಆತ ' ಮನೆ 
ಅಳಿಯ ' ನ ಹಾಗೆಯೇ ಇದ್ದ. ಆಳ್ವಾರ ರಾಜ್ಯದ ಅಧಿಪತ್ಯಕ್ಕೆ ಒಳಪಟ್ಟ ರಾಜಗತದಲ್ಲಿ 
ಸಾವಿರದಂಟುನೂರಾ ಎರಡರಲ್ಲಿ ಅಬ್ದುಲ್ಲಾ ಬೇಗ ಕೊಲ್ಲಲ್ಪಟ್ಟ . ಆಗ ಗಾಲಿಬ್ 
ಕೇವಲ ಐದು ವರುಷದ ಹಸುಳೆ, ಗಾಲಿಬ್‌ನ ಬಹುಹತ್ತಿರದ ಸಂಬಂಧಿಗಳಾದ 
ಲೋಹಾರು ನವಾಬರು, ಗಾಲಿಬ್‌ನ ಅಜ್ಜನಕಾಲದಲ್ಲಿ ತುರ್ಕಸ್ನಾನದಿಂದ ಹಿಂದು 
ಸ್ನಾನಕ್ಕೆ ವಲಸೆಬಂದವರ ವಂಶಸ್ತರಾಗಿದ್ದರು . 

ಎಲ್ಲವೂ ಸಾಹಸಿಗರ ಕೈಯಲ್ಲಿ ಸಿಕ್ಕಿರುವಾಗ ಅನಿಶ್ಚಿತತೆ, ಅರಾಜಕತೆ, ಹಿಂಸೆಯಂತಹ 
ಪರಿಸ್ಥಿತಿಗಳು ಸಾಮಾಜಿಕ ಮನೋವೃತ್ತಿಯ ಮೇಲೆ ಪ್ರಭಾವ ಬೀರುವವಲ್ಲದೆ ಒಂದು 
ಶಾಶ್ವತ ವಿಷಣ್ಣತೆಯನ್ನುಂಟುಮಾಡಲು ಉತ್ತೇಜಿಸುವವು. ಸೂಕ್ಷ್ಮಮನಸ್ಸಿನವರು 
ಸಾಮಾನ್ಯವಾಗಿ ಉತ್ಸಾಹಕ್ಕಿಂತ ವಿಷಣ್ಣತೆಯ ಕಡೆಗೆ ವಾಲುತ್ತಾರೆ. ಮೊಗಲ 
ಸಾಮ್ರಾಜ್ಯದ ವಿಸರ್ಜನೆ, ಗ್ರಾಮೀಣ ಮುಂದಾಳುಗಳ ಉದಯ , ಅಧಿಕಾರಲಾಲಸೆ 
ಗಾಗಿ ನಡೆದ ಅವಿರತಹೋರಾಟ , ಕಾದಾಟದಿಂದ ಉದ್ಭವಿಸಿದ ಕ್ಷೇಶ- ಇವು ಗಾಲಿಬ್' 
ಕವಿಯ ಸಂಪೂರ್ಣಜೀವನವನ್ನು ಅಥವಾ ಅವನ ಬಗ್ಗೆ ಯಾವ ಮಹತ್ವದ ಸಂಗತಿಗಳನ್ನೂ 
ತಿಳಿಸಲು ಸಹಾಯಕವಾಗುವುದಿಲ್ಲ. ಭಾರತದಲ್ಲಿ ರಾಜಕೀಯ ಜೀವನ ವಿಶಾಲ 
ತಳಹದಿಯ ಮೇಲೆರೂಪುಗೊಂಡಿರಲಿಲ್ಲ. ದೇಶದ ನೆಲದ ಉಪಕಾರ ಸ್ಮರಣೆಯೇನೋ 
ಕಾಣಬಹುದಾಗಿತ್ತು ಆದರೆ ರಾಷ್ಟ್ರಕ್ಕೆ ವ್ಯಕ್ತಗೊಳಿಸಬೇಕಾದ ವಿಧೇಯತೆ ಹಾಗೂ 
ಇಂಥದೇ ವಿಧೇಯತೆ ಇರಬೇಕೆಂಬ ಯಾವುದೇ ತತ್ವ ಅಥವಾ ನೈತಿಕ ಸಿದ್ಧಾಂತ ಇರಲಿಲ್ಲ, 
ಸದಿಚ್ಛೆಯುಳ್ಳ , ಆಳರಸರು ದೇಶದಲ್ಲಿ ಶಾಂತಿ ಹಾಗೂ ರಕ್ಷಣೆ ತರಲು ಪ್ರಯತ್ನಿಸಿದರು . 
ಆದರೆ ಗ್ರಾಮೀಣ ಜನರಲ್ಲಿ ಸಂಧಿಸಾಧಿಸಿ ಹೆದ್ದಾರಿಗಳಲ್ಲು ಲೂಟಿಮಾಡುವಂತಹ 
ಹೇಯಕೃತ್ಯಗಳು ಅಪಾರವಾಗಿ ಕಂಡುಬರುತ್ತಿದ್ದವು. ಉತ್ತರಭಾರತದ ಜನರ 
ಮನಸ್ಸನ್ನು ಒಂದು ವಿಷಿಷ್ಟವಾದ ರೀತಿಯಲ್ಲಿ ರೂಪಿಸಲು , ಬ್ರಿಟನ್ನಿನ ಯುದ್ದ ತ್ಯಾಗದ 
ನೀತಿಯು ಕಾರಣವಾಗಿರದೆ ಅಲ್ಲಿಯ ಶತಶತಮಾನಗಳ ನಾಗರಿಕ ಸಭ್ಯತೆಯೇ ಕಾರಣ 
ವಾಗಿತ್ತು . 

ಪೌರ ಸಂಸ್ಕೃತಿ ನಗರವನ್ನು ಮಾರಿ ಹೊರಗೆ ಹೋಗಲೇ ಇಲ್ಲ. ಅದು ಪಟ್ಟಣ 
ವನ್ನು ಮರುಭೂಮಿಯಲ್ಲಿಯ ತಂಪುಜಾಗ ಎಂದು ಗಣಿಸಿತು . ನಗರದ ಗೋಡೆ, 
ಸುತ ಲಿನ ಅನಾಗರಿಕತೆಯನ್ನು ತಡೆಹಿಡಿಯುವ ಸಂಸ್ಕೃತಿಯ ರಕ್ಷೆಯಾಗಿತ್ತು . ಕೇವಲ 


ಪಟ್ಟಣದಲ್ಲಿಯಷ್ಟೇ ತುಂಬು ಜೀವನ ಕಾಣಬಹುದಾಗಿತ್ತು . ಪಟ್ಟಣ ದೊಡ್ಡದಿದ್ದಷ್ಟೂ 
ಜೀವನ ಹೆಚ್ಚು ಗೆಲುವಾಗಿರುತಿತ್ತು . ' ಪ್ರೇಮ ' ಮತ್ತು ' ಹುಚ್ಚು , ಭಾವಜೀವಿ 
ಯನ್ನು ನಗರದಾಚೆಗೆ ಕರೆದುಕೊಂಡು ಹೋಗುತ್ತಿದ್ದವೇನೋ ನಿಜ , ಆದರೆ ನಿಸರ್ಗ 
ದೊಂದಿಗೆ ಅನ್ನೋನ್ಯವಾಗಿರಲು ಅವನನ್ನು ಕರೆದೊಯ್ಯುತ್ತಿರಲಿಲ್ಲ. ಏಕೆಂದರೆ 
ನಿಸರ್ಗ ಪಟ್ಟಣದಲ್ಲಿಯೇ ಆವಿರ್ಭವಿಸಿದೆ ಮತ್ತು ಹಳ್ಳಿಗಾಡಿನಲ್ಲಿ ಅದು ಒಂದು ವಿಷಿಷ್ಟ 
ರೂಪದಲ್ಲಿ ಕಾಣಲು ಸಿಕ್ಕಲಾರದು ಎಂಬ ಭಾವನೆ ಬೇರೂರಿತ್ತು . 

ನಗರದಲ್ಲಿ ರಂಗುರಂಗಿನ ಅಸಂಖ್ಯಾತ ಸುಗಂಧ ಪುಷ್ಪಗಳಿಂದ ಸುಶೋಭಿತ 
ಉದ್ಯಾನಗಳು , ದಾರಿಯುದ್ದಕ್ಕೂ ಸಾಲಾಗಿ ಕಂಗೊಳಿಸುವ ಸೈಪ್ರಸ್ ವೃಕ್ಷಗಳು , 
ಅವುಗಳ ನೆರಳಿನಲ್ಲಿ ಚೆಲುವಚೆನ್ನೆಯಾದ ಪ್ರೇಯಸಿ ತನ್ನ ಚಲನವಲನಗಳ ಸೊಬಗನ್ನು 
ವ್ಯಕ್ತಗೊಳಿಸುವುದು , ಹೂಪಕಳೆಗಳೆದೆಯ ಮೇಲೆ ಮಂಜಿನಹನಿಗಳು ಮುತ್ತುಗಳಂತೆ 
ಕಂಗೊಳಿಸುವುದು, ಜೀವನಕ್ಕೆ ಆಹ್ವಾದನೀಡುವ ಮುಂಜಾವಿನ ತಂಗಾಳಿ ಸೂಸುವುದು , 
ನೈಟಿಂಗೇಲ್ ಗುಲಾಬಿಯನ್ನು ಕುರಿತು ಮಧುರವಾಗಿ ಹಾಡುವುದು , ಪಂಜರದೊಳಗಿನ 
ಪಕ್ಷಿ ಸ್ವಚ್ಛಂದವಾಗಿ ಬಾನ್‌ತುಂಬ ನಲಿದಾಡುತ್ತಿರುವ ಪಕ್ಷಿಗಳೆಡೆ ಚಪಲತೆಯಿಂದ 
ನೋಡುವುದು ಇವೆಲ್ಲವುಗಳನ್ನು ಕಾಣಬಹುದಿತ್ತು . ಕಾವ್ಯಕಲ್ಪನೆ ನಗರದಾಚೆಗಿನ 
ಸಂಕೇತಗಳನ್ನು ಸಹ ಅಂಗೀಕರಿಸಿತು. ಇವುಗಳಲ್ಲಿ ಮುಖ್ಯವಾಗಿ ಕಾರ್ವಾನ್ 
ದೂರದ ಹಾಗೂ ನಿಶ್ಚಿತನೆಲೆ ಅರಿಯದ ಪ್ರವಾಸಕ್ಕೆ ಹೊರಡುವ ಗುಂಪು - ಬಂಜರು 
ಹಾಗೂ ಮರುಭೂಮಿ, ಅರಣ್ಯ ಮತ್ತು ಬಿರುಗಾಳಿ ಇವುಗಳ ವಿರುದ್ದ ಕಲಿತನದಿಂದ 
ಹೋರಾಡುವ ಕಾರ್ವಾನ್ . ಆದರೆ ನಗರವೇ ಅನೇಕ ಕಾವ್ಯಸಂಕೇತಗಳನ್ನು 
ಒದಗಿಸಿತು. ಇಲ್ಲಿ ಮಹಫಿಲ್ ( ರಸಿಕರು , ಲಲಿತಕಲಾಪ್ರಿಯರಿರುವ ಸಭೆ), 
ಸಾಕಿ ( ಮಾದಕಪೇಯ ಹಂಚುವ ಚೆಲುವೆ), ಮದ್ಯ , ಮನಸ್ಸಿಗೆ ನೆಮ್ಮದಿ ಉಂಟು 
ಮಾಡುವ ಬೆಲೆವೆಣ್ಣುಗಳು - ಏನೆಲ್ಲವೂ ಇದ್ದವು. ಬಾಗಿಲು ಕಾಯುವ ಪಹರೆದಾರರು 
ಸೌಧದಲ್ಲಿ ಹಾಯಾಗಿರುವ ಪ್ರೇಯಸಿ,ಗೋಡೆಯ ನೆರಳಿನಲ್ಲಿ ಪ್ರಿಯತಮ ಕುಳಿತಿರುವುದು , 
ಅಥವಾ ಗೋಡೆಗೆ ತನ್ನ ತಲೆ ಚೆಚ್ಚಿಕೊಳ್ಳುವುದು, ಅಕಸ್ಮಾತಾಗಿ ಅಥವಾ ಉದ್ದೇಶ 
ಪೂರ್ವಕವಾಗಿ ಬಿಸಿಲುಮಾಳಿಗೆಯ ಮೇಲೆ ಪ್ರೇಯಸಿ ಕಾಣಿಸಿಕೊಳ್ಳುವುದು , ಕೊನೆಗೆ 
ಪೇಟೆಯಲ್ಲಿ ಅವಳನ್ನು ತಾತ್ಸಾರದಿಂದ ಆಮಂತ್ರಿಸುವುದು ಅಥವಾ ಅವಳ ಹೃದಯ 
ಹೀನತೆ ಅವನ ಹೃದಯವನ್ನು ಘಾಸಿಗೊಳಿಸುವುದು ಇವೆಲ್ಲವೂ ನಗರದಲ್ಲಿದ್ದವು. 
ಕೇವಲ ನಗರಗಳಲ್ಲಿ ಮಾತ್ರ ಇಂಥ ರಸಿಕರ ಕೂಟಗಳು ಸಮ್ಮಿಲಿತಗೊಳ್ಳುತ್ತಿದ್ದವು. 
ಅಲ್ಲಿ ಹಿತವಾಗಿ , ಮಂದವಾಗಿ ಉರಿಯುವ ಮೇಣಬತ್ತಿಗಳು , ಅವುಗಳ ಸುತ್ತಲೂ ಸುತ್ತಿ 
ಸುಟ್ಟುಕೊಳ್ಳುವ ದೀಪದ ಹುಳಗಳು ಈ ದೀಪ ಹಾಗೂ ದೀಪದ ಹುಳಗಳ 
ನಡುವಿನ ಪ್ರೇಮ , ಸಾವು ಪ್ರೇಮಿಗಳ ಜೀವನವನ್ನೇ ಚಿತ್ರಿಸುತ್ತದೆ. 

ಕವಿಯು ಕೇವಲ ನಗರಜೀವನವನ್ನೇ ತನ್ನ ಕಾವ್ಯದಲ್ಲಿ ಚಿತ್ರಿಸಿದುದಕ್ಕಾಗಿ ನಾವು 
ಆತನನ್ನು ತಪ್ಪಿತಸ್ಥನೆಂದು ಹೇಳಲು ಬರುವುದಿಲ್ಲ. ಭಾರತದಲ್ಲಿ ಹಳ್ಳಿ - ಪಟ್ಟಣ 
ಗಳೆಂದು ಶತಮಾನಗಳಿಂದಲೂ ಪರಸ್ಪರ ವಿರುದ್ದ ದಿಶೆಯ ವಿಭಾಗಗಳಾಗಿರುವುದು 
ಸರ್ವವಿದಿತವಿದೆ. 


ಇದೂ ಅಲ್ಲದೆ ಆಳರಸರು, ಶ್ರೀಮಂತರು , ಸೈನ್ಯಾಧಿಕಾರಿಗಳು ಅಧಿಕಾರಕ್ಕಾಗಿ 
ರಾಜಕೀಯ ಜೂಜಾಟ ಆರಂಭಿಸಿದ್ದರು . ತಮ್ಮ ಮಹಾತ್ವಾಕಾಂಕ್ಷೆಗಳ ಪೂರ್ಣತೆಗಾಗಿ, 
ಸದಾವಕಾಶಗಳ ಪ್ರಾಪ್ತಿಗಾಗಿ, ವೈಯಕ್ತಿಕ ಮೇಲ್ಮೀಗಾಗಿ, ಈ ಜೂಜಾಟ ನಡೆಸಿದ್ದರು . 
ಅನೇಕರು ಈ ಆಟದ ಆಗುಹೋಗುಗಳನ್ನು ನೋಡುವ ಹಂಬಲವಿರಿಸಿಕೊಂಡವರು. 
ಅವರಿಗೆ ಈ ಆಟದ ಪರಿಣಾಮ ಹೇಗೆ ಆಗಲಿ ಅದರ ಬಗೆಗೆ ಚಿಂತೆಯಿಲ್ಲ, ದುಃಖವಿಲ್ಲ. 
ಅದೇ ಅವರಿಗಿರುವ ಸಮಾಧಾನ, ಆತ್ಮಸಾಕ್ಷಿ ಅಥವಾ ನೀತಿನಿಷ್ಠೆಗಳಿಗೆ ಇಲ್ಲಿ ಸ್ಥಾನವಿಲ್ಲ. 
ಈ ದೂತದ ಸೋಲುಅಥವಾ ಗೆಲುವು ದೈವಾಧೀನವಾಗಿತ್ತು . ಸಾಮೂಹಿಕ ಜೀವನದ 
ಹಿತಚಿಂತನೆ ಈ ವೈಯಕ್ತಿಕ ಹಾಗೂ ವಿಶೇಷ ಮಹತ್ವಾಕಾಂಕ್ಷೆಯಲ್ಲಿಕಾಣದಾಯಿತು. ಈ 
ಬಗ್ಗೆ ಅರಿವುಳ್ಳವರು , ಸಾಮಾಜಿಕ ಪ್ರಜ್ಞಾವಂತರು ತಮ್ಮ ವಿಚಾರಗಳನ್ನು , ಧರ್ಮ 
ಶಾಸ್ತ್ರದ ಪದಪುಂಜಗಳನ್ನು ಉಪಯೋಗಿಸದೆ ವ್ಯಕ್ತಗೊಳಿಸುತ್ತಿರಲಿಲ್ಲವಾದ್ದರಿಂದ ಅನಾ 
ವಶ್ಯಕ ತಾತ್ವಿಕ ವಿವಾದಗಳಿಗೆ ಕಾರಣವಾಗುತ್ತಿತ್ತು . ಷಾಹ ಇಸ್ಮಾಯಿಲ್ ಷಹೀದ 
( ೧೭೮೧- ೧೮೩೧) ನು ರಾಜಕೀಯ ಸಮಸ್ಯೆಗಳನ್ನು ಕುರಿತು ಬರೆದ ಲೇಖನಗಳು, ನ್ಯಾಯ 
ವಾದ ಸರಕಾರವನ್ನು ಬಯಸುವ ಓರ್ವ ಒಳ್ಳೆಯ ಮನುಷ್ಯ ಖಚಿತವಾದುದನ್ನು , ಅರ್ಥ 
ವತ್ತಾದುದನ್ನು ಹೇಳದೆ ಹೇಗೆ ಗರ್ಜಿಸಬಹುದಾಗಿತ್ತು ಎಂಬುದನ್ನು ತೋರಿಸುತ್ತವೆ. 
ಅರ್ಥ ಮತ್ತು ಅಧಿಕಾರವನ್ನು ನ್ಯಾಯವಾಗಿ ಸಂಪಾದಿಸಿದವರನ್ನು , ಫಕೀರರಂತೆ ತಮ್ಮ 
ಜೀವನವನ್ನು ದೇವರ ಕರುಣೆಯಲ್ಲಿ ವಿಶ್ವಾಸವಿಟ್ಟು ನಡೆಸಿ ಸಂಗಾತಿಗಳ ದಾನ- ಧರ್ಮದ 
ಮೇಲೆ ಬದುಕುತ್ತಿರುವವರನ್ನು , ಕವಿಯು ಪ್ರಶಂಸಿಸಿದ್ದಾನೆ. ಅವನು ಆಶ್ರಯದಾತರನ್ನು 
ಅವಲಂಬಿಸಿದ್ದರಿಂದ ಅವನ ಕಾವ್ಯಮಾರ್ಗದಲ್ಲಿ ಶ್ರೇಷ್ಠಕಾವ್ಯರಚನೆಗೆ ಯಾವ ಅಡ್ಡಿ 
ಆತಂಕಗಳೂ ಇರಲಿಲ್ಲ. ಏಕೆಂದರೆ ಆಶ್ರಯದಾತರು ನೀಡುವ ಪೋಷಣೆ ಸಂಪ್ರದಾಯ 
ಹಾಗೂ ಪರಂಪರೆಯ ಅನುಸಾರವಾಗಿತ್ತು . ಕವಿಯ ಪ್ರೇಮ ವಿಶ್ವಾಸವೆಲ್ಲ ಅವನ 
ಪ್ರಿಯತಮೆಗೇ ಮೀಸಲಾಗಿದ್ದವು. ಹೀಗೆ ಕವಿಯು ತನಗೆ ಬೇಕೆನಿಸಿದ ಗುಣಗಳಿಂದ ತನ್ನ 
ವ್ಯಕ್ತಿತ್ವವನ್ನು ಅಂದಗೊಳಿಸಿಕೊಳ್ಳಲು ಸ್ವತಂತ್ರನಿದ್ದನು . ಹೀಗಿದ್ದರೂ ಸಹ ಅವನ 
ವಿಚಾರಗಳು ಕೆಲವೇ ವಿಷಿಷ್ಟಜನರ ವಿಚಾರಸರಣಿಗೆ ಸಂಬಂಧಿಸಿದ್ದವು, ಹಾಗೂ ಸೀಮಿತ 
ವಾಗಿದ್ದವು ಎಂಬುದನ್ನು ಅಲ್ಲಗಳೆಯುವಂತಿಲ್ಲ. 

ಗಂಡು ಮತ್ತು ಹೆಣ್ಣಿನ ನಡುವೆ ' ಸ್ವಾತಂತ್ರ್ಯವಿರಲಿಲ್ಲ. ಯಾಕೆಂದರೆ 
ನೋಡುವುದು ಮಾತನಾಡುವುದಕ್ಕೆ , ಮಾತನಾಡುವುದು ಮುಟ್ಟುವುದಕ್ಕೆ , ಮುಟ್ಟು . 
ವುದು ಸಂಪೂರ್ಣ ಆತ್ಮಸಂಯಮವನ್ನು ಕಳೆದುಕೊಳ್ಳುವುದಕ್ಕೆ ಕಾರಣವಾಗುವುದೆಂಬ 
ಸಾಮಾನ್ಯ ಅಭಿಪ್ರಾಯ, ಗಂಡನ್ನು ಹಾಗೂ ಹೆಣ್ಣನ್ನು ಕಡ್ಡಾಯವಾಗಿ ಪ್ರತ್ಯೇಕವಾಗಿರಿ 
ಸಿತ್ತು . ಆದ್ದರಿಂದ ಸ್ವಾತಂತ್ರ್ಯ ' ಬಯಸುವ ಹೆಣ್ಣುಮಕ್ಕಳನ್ನು ಕುರಿತು ಬರೆಯುವುದು 
ಅನುಚಿತವಾಗಿತ್ತು . ಹಾಗೆಂದೇ ಅವರಬಗ್ಗೆ ಸಾಹಿತ್ಯದಲ್ಲಿ ಯಾವ ಪ್ರಸ್ತಾಪವನ್ನೂ 
ಮಾಡುತ್ತಿರಲಿಲ್ಲ. ಅನುರಾಗಕ್ಕೆ ಹಾಗೂ ಮದುವೆಗೆ ಮಾರ್ಗವಾಗುವಂಥ ಪ್ರೇಮದ 
ಬಗ್ಗೆ ಅವರಿಗೆ ವಿಶ್ವಾಸವಿರಲಿಲ್ಲ, ಪ್ರಿಯತಮ ಇಲ್ಲವೆ ಪ್ರಿಯತಮೆಯೆಂದು ಸ್ಪಷ್ಟವಾಗಿ 
ನುಡಿಯಲೂ ಬರುತ್ತಿರಲಿಲ್ಲ. ಹೆಣ್ಣಿನ ಕಟಿಬಂಧವನ್ನು ವರ್ಣಿಸುವುದು ಅಪರಾಧ 
ವಾಗಿತ್ತು . ಸಾಮಾಜಿಕ ಅಂತಸ್ತನ್ನು ಕಾಯ್ದುಕೊಳ್ಳಲು, ಅಶ್ಲೀಲವೆಂಬ ಬಿರುದು 


ತಪ್ಪಿಸಿಕೊಳ್ಳಲು ಕವಿಯು ಪ್ರಿಯತಮೆಯ ಕಪೋಲವನ್ನುಳಿದು ಬೇರೆಡೆಗೆ ದೃಷ್ಟಿ 
ಹರಿಸುತ್ತಿರಲಿಲ್ಲ. ಆದರೆ ಈ ರೀತಿಯ ನಿಯಮಾನುಸರಣೆ ಮಧ್ಯಂತರದ ಕಾಮ 
ಪ್ರೇರಕ ಬರವಣಿಗೆಗಳಲ್ಲಿ ಮಾತ್ರ ಕಂಡುಬರುವುದಿಲ್ಲ. ಆದರೆ ಈ ನಿಯಮಾನುಸಾರ 
ಬರೆಯುವುದು ಸ್ತ್ರೀ ಅಸ್ತಿತ್ವವನ್ನು ಅಲ್ಲಗಳೆದಂತಾಗಿರಲಿಲ್ಲ. ಪರ್ಷಿಯನ್ ಸಂಪ್ರದಾಯ 
ದಲ್ಲಿ ಮಾತ್ರ ಪ್ರೇಯಸಿ ತರುಣಿಯಾಗಿರುವುದನ್ನು ಕಾಣುತ್ತೇವೆ. ಉರ್ದು ಕವಿಗಳ 
ಪ್ರೇಯಸಿ ಹೆಣ್ಣು ಮಗಳಾಗಿರುವುದು ಕಂಡುಬರುವುದು. ಅವಳ ಸಾಂಪ್ರದಾಯಿಕ 
ನಡಾವಳಿಕೆಯನ್ನು ಬಣ್ಣಿಸಬೇಕಿತ್ತೇ ವಿನಹ ಅಂಗವಿನ್ಯಾಸವನ್ನಲ್ಲ. ಪ್ರೇಯಸಿಯ ತಾಣ 
ಮನೆಯಾಗಿರದೆ ವೇಶ್ಯಾಗೃಹವಾಗಿತ್ತು . 

ಹದಿನೇಳುನೂರಾ ಮೂವತ್ತೊಂಬತ್ತನೆಯ ಇಸವಿಯಲ್ಲಿ ಬರೆದ “ ಮುರ 
ವಿ- ದೆಹಲಿ ” ಎಂಬ ಗ್ರಂಥದಿಂದ ವೇಶ್ಯಯರು ಪಟ್ಟಣದ ಸಾಮಾಜಿಕ ಹಾಗೂ 
ಸಾಂಸ್ಕೃತಿಕ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಿದ್ದರೆಂಬುದು ನಮಗೆ ತಿಳಿದು 
ಬರುತ್ತದೆ. ಇದೇ ರೀತಿಯ ಪ್ರಭಾವ ಲಕ್ಷೆ ಹಾಗೂ ಇನ್ನಿತರ ದೊಡ್ಡ ಪಟ್ಟಣ 
ಗಳಲ್ಲಿಯೂ ಇತ್ತು . ಈ ಬಗ್ಗೆ ತುಂಬ ಸ್ವಾರಸ್ಯಕರವಾದ ಕಥೆಯೊಂದಿದೆ. ಇದು 
ಹತ್ತೊಂಬತ್ತನೆಯ ಶತಮಾನದ ಎರಡನೆಯ ದಶಕದಲ್ಲಿ ನಡೆದ ಘಟನೆ. ಷಾಹ 
ಇಸ್ಮಾಯಿಲ್ ಷಹೀದ ಒಂದು ದಿನ ದೆಹಲಿಯ ಓಣಿಯೊಂದರಲ್ಲಿ , ಸಂಭ್ರಮದ 
ಉಡುಪುಗಳನ್ನು ಧರಿಸಿದ ಸ್ತ್ರೀಯರು, ಬೇರೆ ಬೇರೆ ವಾಹನಗಳಲ್ಲಿ ಹೋಗುತ್ತಿರುವುದನ್ನು 
ನೋಡಿದನು. ಅವರೆಲ್ಲರೂ ವೇಶೈಯರಾಗಿದ್ದು ಇನ್ನೋರ್ವ ಪ್ರಮುಖ ವೇಶ್ಯಯ 
ಮನೆಯಲ್ಲಿ ನಡೆಯುತ್ತಿದ್ದ ಸಮಾರಂಭವೊಂದರಲ್ಲಿ ಭಾಗವಹಿಸಲು ಹೊರಟಿದ್ದರೆಂದು 
ಅವನಿಗೆ ತಿಳಿದುಬಂತು. ಒಂದೆಡೆ ಕೂಡುವ ಇಷ್ಟೊಂದು ವೇಶ್ಯಯರನ್ನು ಒಳ್ಳೆಯ 
ಜೀವನದೆಡೆಗೆ ಒಲಿಸಲು ಇದೊಂದು ಸದವಕಾಶವೆಂದು ಬಗೆದು , ಫಕೀರನ ವೇಷದಲ್ಲಿ 
ಅವರೆಲ್ಲ ಇದ್ದ ಸ್ಥಳಕ್ಕೆ ಹೊರಟನು ; ಒಳಕ್ಕೆ ಪ್ರವೇಶಿಸಲು ಅನುಮತಿಯನ್ನೂ ಪಡೆದನು. 
ಅವನು ಸಮಾಜಸುಧಾರಣೆಯ ಇಂಥ ಕಾರ್ಯದಲ್ಲಿ ಹೊಸಬನಾಗಿದ್ದರೂ ಕೂಡ 
ತನ್ನ ಪ್ರಭಾವಪೂರ್ಣ ವ್ಯಕ್ತಿತ್ವದಿಂದಾಗಿ ಭೇಟಿಮಾಡಿಸಿದ ತಕ್ಷಣವೇ ಅತಿಥೇಯಳಿಂದ 
ಗುರುತಿಸಲ್ಪಟ್ಟನು. ಅವನು ಬಂದ ಕಾರಣವನ್ನು ಕೇಳಲಾಗಿ ಅವನು ಪವಿತ್ರ ಕುರಾನದ 
ಕೆಲವು ನುಡಿಗಳನ್ನು ಪಠಿಸಿ ಬೋಧನೆ ನೀಡಿದಾಗ ಅಲ್ಲಿ ಕೂಡಿದವರ ಕಣ್ಣು ತೇವ 
ಗೊಂಡವು. ಈ ರೀತಿ ಕಣ್ಣೀರು ಸುರಿಸುವಿಕೆ ವೇಶ್ಯಯ ಸಂಸ್ಕೃತಿಯ ಒಂದು 
ಭಾಗವಾಗಿತ್ತು . ಅವಳು ತನ್ನ ವೃತ್ತಿಯನ್ನು ಬಿಡುವುದು ಪ್ರಶಂಸಾರ್ಹವಾಗಿದ್ದರೂ 
ಸಂಪ್ರದಾಯಕ್ಕೆ ಹೊರತೆನಿಸುತ್ತಿತ್ತು . ವೇಶ್ಯಯರು ತಮ್ಮದೇ ಆದ ನೀತಿನಿಯಮ 
ಹೊಂದಿದವರಾಗಿದ್ದರು. ಅವರ ವೃತ್ತಿಯನ್ನು ಹೀನಾಯವಾಗಿ ಕಂಡರೂ ಅವರಿಗೆ 
ಒಂದು ವಿಶಿಷ್ಟವಾದ ಗೌರವವಿದ್ದಿತು . 
* ಉರ್ದುಕಾವ್ಯದಲ್ಲಿಯ ಸಾಮಾನ್ಯವಾದ ಪ್ರತಿಮೆ ' ಬ ' ಅಥವಾ ಸಭೆ, 
ಗೆಳೆಯರ ಕೂಟ ಅಥವಾ ಅತಿಥಿಗಳಿಗಾಗಿ ಕರೆದ ಔತಣಕೂಟ ಅಥವಾ ಸಂಸ್ಕೃತಿ 
ವಿನಿಮಯಕ್ಕಾಗಿ ಏರ್ಪಡಿಸಿದ ಸಾರ್ವಜನಿಕ ಗೋಷ್ಠಿ ಆಗಿರಲಿಲ್ಲ . ಈ ಸಭೆಗಳಲ್ಲಿ 
ಪ್ರಿಯತಮೆ ಅಥವಾ ಪ್ರತಿದ್ವಂದ್ವಗಳು, ಅನಿಷ್ಟದ ಅಪರಿಚಿತ ವ್ಯಕ್ತಿಗಳು ಇರುತ್ತಿರಲಿಲ್ಲ. 


ಆದರೆ ವೇಶ್ಯಾಗೃಹದಲ್ಲಿಯ ಮೇಜವಾನಿಗಳಲ್ಲಿ ಮಾತ್ರ ಇವರೆಲ್ಲರನ್ನೂ ಕಾಣಬಹು 
ದಾಗಿತ್ತು . ಕೆಳಗಿನ ನುಡಿಗಳನ್ನು ಹೇಳುವಾಗ ಬಹುಶಃ ವೇಶ್ಯಾಗೃಹದ ಸಂತೋಷ 
ಕೂಟ ಗಾಲಿಬ್‌ನ ಮನಸ್ಸಿನಲ್ಲಿರಬೇಕು: 


ನನ್ನೊಲವೆ , ಅನ್ಯರಾರೂ ಇರಕೂಡದು ; ಎಂದು ಹೇಳಿದೆ ನಾನು 

* ಹೀಗೆ ತಾನೇ ? ಎಂದು ಕೇಳಿದಳು , ನನ್ನ ನೇ ಹೊರಗೆ ಹಾಕುತ್ತ ಕೂರಚೆಲುವೆ. 
ಅಥವಾ 


ನಿಜ ಅವಳು ದೇವಪೂಜಕಳಲ್ಲ - ಆಯು ಇದ್ದಿರಬಹುದು ವಿಶ್ವಾಸಘಾತಕಿ ! 
ಪ್ರಾಣ- ಹೃದಯದ ಮೇಲೆ ಅತಿ ಪ್ರೀತಿಯಿರುವವರು ಅವಳ ಓಣಿಯಲೇಕ 

ಹೆಜ್ಜೆಯಿಡಬೇಕು ? 


ಪ್ರಿಯತಮೆಯನ್ನು ಕುರಿತು ಹೇಳಿದ ಪ್ರಸಂಗಗಳನ್ನು ಹಾಗೂ ಪ್ರಿಯತಮೆ 
ಪ್ರಿಯಕರನನ್ನು ನಡೆಸಿಕೊಳ್ಳುವ ರೀತಿಯನ್ನು ನಾವು ನೋಡಿದಾಗ, ಕಾವ್ಯ ಪ್ರತಿಮೆಯ 
ಔಚಿತ್ಯ ಹಾಗೂ ವೇಶ್ಯಾಗೃಹದ ಚಿತ್ರಣ ನಮಗೆ ಸ್ಪಷ್ಟವಾಗಿ ಕಂಡುಬರುತ್ತದೆ. 
ಅಂದರೆ ಪ್ರೇಯಸಿಯ ಸಾನ್ನಿಧ್ಯವನ್ನು ವರ್ಣಿಸುವ ಕವಿಗಳೆಲ್ಲರೂ ವೇಶ್ಯಾಗೃಹವನ್ನು 
ಮೇಲಿಂದ ಮೇಲೆ ಸಂದರ್ಶಿಸುತ್ತಿದ್ದರೆಂದಲ್ಲ ; ಹಾಗೆಯೇ ಮದ್ಯವನ್ನು ವರ್ಣಿಸಿದರೆ 
ಮದ್ಯದಂಗಡಿಗೆ ಕುಡಿಯಲು ಹೋಗುತ್ತಿದ್ದರೆಂದಲ್ಲ ; ಆದರೆ ಕೂಲಿ ಹೆಂಗಸರು ಹಾಗೂ 
ಪರಿಚಾರಿಕೆಯರನ್ನು ಬಿಟ್ಟರೆ ಕಣ್ಣಿಗೆ ಸುಲಭವಾಗಿ ಕಾಣಸಿಗುವವರೆಂದರೆ ವೇಶ್ಯಯರೇ 
ಎಂಬುದರಲ್ಲಿ ಸಂಶಯವಿಲ್ಲ. ತಮ್ಮ ಒನಪು ಒಯ್ಯಾರಗಳಿಂದ ಮಧುರವಾಗಿ ಇಲ್ಲವೆ 
ಕಹಿಯಾಗಿ, ಮೃದುವಾಗಿ ಇಲ್ಲವೆ ಕಠೋರವಾಗಿ, ನಡೆಯಲ್ಲಿ ಆಕರ್ಷಕವಾಗಿ, ನಡತೆಯಲ್ಲಿ 
ಮನೋಹರವಾಗಿ ಕಾಣಿಸುವವರೆಂದರೆ ವೇಶ್ಯಯರೇ , ಪ್ರೇಮಿಯು ಅವರ ಸಂಗಕ್ಕಾಗಿ 
ಕಾತರಿಸುವನು , ವೇಶೈಯರೇ ಅವನ ಇಚ್ಛೆಗಳನ್ನು ಈಡೇರಿಸುವವರು ಅಥವಾ ನಿರಾಶೆ 
ಗೊಳಿಸುವವರು . ಅವರು ಕುಶಲ ಹಾಗೂ ಮಧುರಸಂಭಾಷಣೆಗಳ ಜೊತೆಗೆ 
ಸಂಗೀತ ಮತ್ತು ನೃತ್ಯಕಲೆಗಳಲ್ಲಿ ನಿಷ್ಣಾತರಾಗಿದ್ದರು . ಅವರ ಸಂತೋಷಕೂಟಗಳಲ್ಲಿ 
ಸಮ್ಮಿಶ್ರ ಹಾಗೂ ನಿಷೇಧಿಸಿದ ಗೋಷ್ಠಿಗಳಲ್ಲಿ - ಮಧುರ ಕಂಪು ಸಂಭಾಷಣೆ 
ಚತುರ ಪ್ರತ್ಯುತ್ತರಗಳ ಚಾಣಾಕ್ಷತೆ ಕಂಡುಬರುತ್ತಿದ್ದವು. ಹಬ್ಬ ಮುಂತಾದ ಸಮಾ 
ರಂಭಗಳಲ್ಲಿ ಸಿರಿವಂತರ ಮನೆಗಳಲ್ಲಿ ಗಾಯಕರು ಹಾಗೂ ನರ್ತಕರು ಭಾಗವಹಿಸುತ್ತಿದ್ದರು. 
ವೇಶ್ಯಯರ ಸಂತೋಷಕೂಟಗಳಲ್ಲಿ ಭಾಗವಹಿಸುವ ಮನಸ್ಸಿಲ್ಲದವರು ಈ ಸಂದರ್ಭ 
ಗಳನ್ನು ತಮ್ಮ ಚತುರ ಮಾತುಗಾರಿಕೆಯ ಪ್ರದರ್ಶನಕ್ಕಾಗಿ ಉಪಯೋಗಿಸಿಕೊಳ್ಳು 
ತಿದ್ದರು. ವೇಶೈಯರು ಹಾಗೂ ಶಿಷ್ಟಜನರ ನಡುವೆ ಸಂಬಂಧ ಕಲ್ಪಿಸುವ ಇನ್ನೊಂದು 
ಅವಕಾಶವೆಂದರೆ , ಸತ್ಪುರುಷರ ಉತ್ಸವ ಸಮಾರಂಭಗಳು . ಬಹಳಷ್ಟು ವೇಶ್ಯಯರು 
ಇಂಥ ಸಮಾರಂಭಗಳಲ್ಲಿ ಉಪಸ್ಥಿತರಿರುತ್ತಿದ್ದರು . ಆದ್ದರಿಂದ ಈಗ ಒಂದು ಮಾತನ್ನು 
ಸ್ಪಷ್ಟವಾಗಿ ಹೇಳಬಹುದು: ಪ್ರೇಯಸಿಯ ಚಿತ್ರಣ ವೇಶ್ಯಯ ಚಿತ್ರಣದ ಕಲ್ಪನೆ 
ಯನ್ನು ಕೊಡುತ್ತದೆ. ಕೌಟುಂಬಿಕ ಜೀವನದಿಂದ ದೂರವಿರುವ, ಸಂಬಂಧ ಹಾಗೂ 

10 


ಕರ್ತವ್ಯದ ಹೊಣೆಯಿಂದ ವಿಮುಕ್ತವಾಗಿರುವ ಇವಳು ಸೌಂದರ್ಯೋಪಾಸನೆಯ 
ವಸ್ತುವಾಗಿದ್ದಳು. 

ಹತ್ತೊಂಬತ್ತನೆಯ ಶತಮಾನದ ಅರಸಿಕತೆ, ಕಪಟಾಚರಣೆ ಹಾಗೂ ಸಾಮಾಜಿಕ 
ಸುಧಾರಣೆಯ ಉತ್ಸುಕತೆ ಇವು ಈ ಸಂಗತಿಯ ಮೇಲೆ ಮುಸುಕೆಳೆಯಲು ಪ್ರಯತ್ನಿಸಿವೆ; 
ಇನ್ನೊಂದೆಡೆ ಧರ್ಮದಲ್ಲಿ ಶ್ರದ್ಧೆಯುಳ್ಳವರು ಕುಲೀನರ ಹಾಗೂ ಅತಿ ಶಿಷ್ಟರ ಸಹಾಯ 
ದಿಂದ ಪ್ರೇಯಸಿಯರು, ಮದ್ಯದಂಗಡಿ ಹಾಗೂ ಮದ್ಯದಂತೆ ಕೇವಲ ಸಂಕೇತಗಳಾಗಿ 
ದ್ದಾರೆ ವಿನಾ ಅಹಿತಕಾರಿಯಾದ ಭೌತಿಕ ಸತ್ಯವಲ್ಲವೆಂದು ಪ್ರತಿಪಾದಿಸಹೋಗಿದ್ದಾರೆ. 
ತಮ್ಮ ವಾದವನ್ನು ಸಮರ್ಥಿಸಲು ಇವರಿಗೆ ಬಹಳಷ್ಟು ಧರ್ಮದ ಸೂಕ್ಷ್ಮ ವಿವೇಚನೆ 
ಬೇಕಾಗಿಲ್ಲ. ಏಕೆಂದರೆ ಸೂಫಿಕಾವ್ಯಪಂಥವು ಎಲ್ಲ ಭೌತಿಕ ಅವಸ್ಥೆಗಳನ್ನು ವಿಶೇಷತಃ 
ಪ್ರಿಯತಮ ಹಾಗೂ ಪ್ರಿಯತಮೆಯರ ಸಂಬಂಧ ಸದಾ ಸತ್ಯವಾಗಿರುವ ದೈವಿಕ 
ಸಂಕೇತಗಳೆಂದು ಮಾರ್ಪಡಿಸಿದೆ. ಆದರೆ ಇಂದಿನ ಸಾಹಿತ್ಯ ವಿಮರ್ಶಕರು ಅಂದಿನ 
ಸಾಮಾಜಿಕ ವಸ್ತುಸ್ಥಿತಿಯನ್ನು ಲಕ್ಷಿಸಿ, ಕವಿಯ ಪ್ರೇಮವನ್ನು ಕೃತಕತೆಯ ನಿಂದೆಯಿಂದ 
ವಿಮೋಚನೆಗೊಳಿಸುವ ಕಾರ್ಯ ನಡೆಸಬೇಕಾಗುತ್ತದೆ. 

ಸಾಹಿತ್ಯದ ಮೇಲೆ ಪ್ರಭಾವ ಬೀರಲು ಕಾರಣವಾದ ಸಾಮಾಜಿಕ ವಿಷಯಗಳ 
ಕಡೆಗೆ ಪುನಃ ಹೊರಳೊಣ. ಸಮಾಜದಲ್ಲಿ ಪ್ರಮುಖಸ್ಥಾನ ಪಡೆದಿದ್ದ ಜನ ಮನೆ 
ಯಿಂದ ಹೊರಗೆ ಕಾಲ್ನಡಿಗೆಯಿಂದ ಹೊರಡುತ್ತಿರಲಿಲ್ಲ; ಯಾವುದಾದರೊಂದು 
ವಾಹನದ ಮೂಲಕವೇ ಹೊರಡುತ್ತಿದ್ದರು. ಕುದುರೆಯ ಗಾಡಿಗಳು ಬ್ರಿಟಿಷ್ ಜನ 
ರಿಂದ ಬಳಕೆಯಲ್ಲಿ ಬಂದಿದ್ದವು. ದೂರದ ಪ್ರವಾಸವಿದ್ದಾಗಮಾತ್ರ ಇಂಥ ಗಾಡಿಗಳ 
ಬಳಕೆ ಸಾಮಾನ್ಯವಾಗಿತ್ತು . ಆದರೆ ಪಟ್ಟಣದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು 
ಸ್ಥಳಕ್ಕೆ ಹೋಗುವಾಗ ಗಣ್ಯವ್ಯಕ್ತಿಗಳು , ಬೋಯಿಗಳು ಹೊತ್ತ ಮೇಣೆಯಲ್ಲಿ ಹೋಗು 
ತಿದ್ದರು. ತಮ್ಮ ತಮ್ಮ ಉದ್ಯೋಗಕ್ಕೆ ಹೋಗುತ್ತಿರುವ ಜನರನ್ನು ಓಣಿಯಲ್ಲಿ 
ನಿಂತು ನೋಡಲಾಗುತ್ತಿರಲಿಲ್ಲ. ಈ ದೊಡ್ಡ ಜನರಿಗೆ ಆರೋಗ್ಯಕ್ಕಾಗಿ ಬೇಕಾದ 
ವ್ಯಾಯಾಮ ಸಿಕ್ಕುತ್ತಿರಲಿಲ್ಲ. ಹಾಗೂ ಇವರಿಗೆ ಸಾಮಾನ್ಯ ಜನರೊಂದಿಗೆ ಬೆರೆಯಲು 
ಸಾಧ್ಯವಾಗುತ್ತಿರಲಿಲ್ಲ. ಸಾಮಾಜಿಕ ಈ ಪ್ರತಿಷ್ಠೆ ಪ್ರಮುಖರೆನ್ನುವವರನ್ನು ಜನ 
ಸಾಮಾನ್ಯರಿಂದ ದೂರಿಟ್ಟಿತು. ಧಾರ್ಮಿಕ ನಿಯಮ ಎಲ್ಲರೂ ಸರಿಸಮಾನರೆಂದು 
ಸಾರಿದ್ದರೂ , ಅದನ್ನು ಆಚರಣೆಯಲ್ಲಿ ತರುವ ಸಾಹಸಿಗಳು ಯಾರೂ ಇರಲಿಲ್ಲ. 
ಹೀಗಾಗಿ ಸಾಮಾಜಿಕ ಜೀವನ ಪರಸ್ಪರ ಸಹಯೋಗದಿಂದ ವಂಚಿತವಾಗಿತ್ತು . 
ಸಾಮಾಜಿಕ ಪಾರಂಪರಿಕ ಸಂಪ್ರದಾಯಗಳು ಬೇರೆ ಬೇರೆ ವರ್ಗಗಳ ಪ್ರತ್ಯೇಕತೆಯನ್ನು 
ಬಹು ಕಟ್ಟುನಿಟ್ಟಾಗಿ ಕಾಯ್ದುಕೊಂಡು ಬಂದಿದ್ದವು. ಇದು ಜಾತೀಯ ಪದ್ಧತಿಯ 
ಪರಿಣಾಮವಾಗಿರಬೇಕು. ಇಂಥ ರೀತಿಯ ಮನೋಧರ್ಮ, ವರ್ತನೆ ಅನ್ಯ ಮುಸಲ್ಮಾನ 
ರಾಷ್ಟ್ರಗಳಲ್ಲಿ ಕಂಡುಬರುವುದಿಲ್ಲವಾದರೂ ಇಂಥ ಸಂಪ್ರದಾಯಗಳ ಅಸ್ತಿತ್ವವನ್ನು 
ಸಂಪೂರ್ಣವಾಗಿ ಅಲ್ಲಗಳೆಯಲಾಗುವುದಿಲ್ಲ. ಇವು ಕವಿಯನ್ನು ಶ್ರೀಸಾಮಾನ್ಯರಿಂದ 
ಹಾಗೂ ಕಾವ್ಯವನ್ನು ಸಾರ್ವತ್ರಿಕ ಮನೋಭಾವನೆಗಳಿಂದ ದೂರವಿರಿಸಿದವು. ಕವಿ 
ನಜೀರ ಅಕ್ಷರಾಬಾದಿ ( ೧೭೩೯ - ೧೮೩೦) ಮಾತ್ರ ಈ ಪ್ರತಿಷ್ಠೆಯ ಗೌರವಾರ್ಹತೆಯನ್ನು, 

11 


ವಿಾರಿ ಸಾಮಾಜಿಕ ಕ್ರಾಂತಿಯನ್ನೇ ಉಂಟುಮಾಡಿದ. ಆತನ ಕಾವ್ಯದ ಸೊಬಗು 
ಈ ನಿಯಂತ್ರಣಗಳನ್ನು ಮಾರಿದ ಅನುಭವಗಳ ಬಣ್ಣನೆಯಿಂದಲೇ ಇಮ್ಮಡಿ ಮುಮ್ಮಡಿ 
ಹೆಚ್ಚಿರುವುದು . ಆದರೆ ವಿಮರ್ಶಕರು ಅವನನ್ನು ಅಭಿಮಾನದಿಂದ ಕಾಣಲಿಲ್ಲ. ತನ್ನ 
ಕಾವ್ಯದ ಪ್ರಭಾವ ಸಮಕಾಲೀನಕವಿಗಳ ಹಾಗೂ ವಿಮರ್ಶಕರ ಮೇಲೆ ಆಗದೆ ಹೋದಾಗ 
ಕವಿ ತನ್ನ ಭಾವನೆಗಳನ್ನು ಕೇವಲ ವೈಯಕ್ತಿಕವೆಂದು ಮತ್ತು ತನ್ನ ಸುತ್ತಲಿನ ಮಾನವೀಯ 
ಸುಖದುಃಖಗಳಿಂದ ಭಿನ್ನವೆಂದು ಭಾವಿಸಬೇಕಾಯಿತು. 

ಭಿನ್ನ ಭಿನ್ನ ವರ್ಗಗಳ ಜನರನ್ನು ಒಂದುಗೂಡಿಸುವಲ್ಲಿ ಮಹತ್ವದ ಪಾತ್ರವಹಿಸುವ 
ಪ್ರವಾಸ ಕೂಡ ಭಾವೈಕ್ಯತೆಯನ್ನು ಉಂಟು ಮಾಡಲಿಲ್ಲ. ಸಂಘಟನೆ ಕಷ್ಟಕರವಾಗಿತ್ತು . 
ಅದೂ ಅಲ್ಲದೆ ಗ್ರಾಮೀಣ ಪ್ರದೇಶದ ಬಗ್ಗೆ ಪ್ರೀತಿ ಮತ್ತು ಸಂತೋಷ ಇರುವುದಕ್ಕಿಂತ 
ಭೀತಿಯೇ ಹೆಚ್ಚು ಆವರಿಸಿತ್ತು . ಯಾವುದೋ ಒಂದು ಸಂದರ್ಭದಲ್ಲಿ ಮಹಾಕವಿ 
ಗಾಲಿಬ್ ಹೀಗೆ ಬರೆದ : 

ನಾವು ಏನೆಲ್ಲ ಕಾಣುತ್ತೇವೆಯೋ ಅವೆಲ್ಲ ನಮ್ಮಲ್ಲಿರೂಪ ತಾಳಬೇಕು. 

ಇದಕ್ಕಾಗಿ ಜೀವನದ ಪ್ರವಾಸದಲ್ಲಿ ಕಳೆವ ಸುಖದ ತೆರೆಗಳು ಒಳ್ಳೆಯವು. 
ಆದರೆ ವಾಸ್ತವಿಕವಾಗಿ ನೋಡಿದರೆ ಗಾಲಿಬ್ ಪ್ರವಾಸ ಪ್ರಿಯನಾಗಿರಲಿಲ್ಲ. ಸಾಧ್ಯ 
ವಿದ್ದ ಮಟ್ಟಿಗೆ ಪ್ರವಾಸದಿಂದ ದೂರವಿರಲು ಪ್ರಯತ್ನಿಸುತ್ತಿದ್ದನು. ಅವನು ಕಲಕತ್ತೆಯ 
ಪ್ರವಾಸ ಕೈಕೊಂಡಾಗ, ಪ್ರವಾಸದ ಕಾಲದಲ್ಲಿ ಅವನು ತಂಗಿದ್ದ ಪಟ್ಟಣಗಳಲ್ಲಿ, ಜನ 
ಸಮೂಹವನ್ನು ಕಾಣುವುದು , ಅವನಿಗೆ ಅತ್ಯಂತ ಸಂತೋಷಕರವಾಗಿತ್ತು . ಬನಾರಸ 
ನಗರವನ್ನು ನೋಡಿ ಕವಿಯು ತುಂಬ ಪ್ರಭಾವಿತನಾಗಿದ್ದ. ಆ ನಗರದ ಸೌಂದರ್ಯಕ್ಕೆ 
ಮಾರುಹೋದಕವಿ , ಸುದೀರ್ಘಕವಿತೆಯೊಂದನ್ನು ಬರೆದು ತನ್ನ ಗೌರವ ಸಲ್ಲಿಸಿದುದುಂಟು . 
ಕಲಕತ್ವಾನಗರದ ಬಗ್ಗೆಯೂ ಮುಕ್ತಕಂಠದಿಂದ ಕವಿ ಹೊಗಳಿರುವುದನ್ನು ಕಾಣುತ್ತೇವೆ. 

ಸಂಪ್ರದಾಯ ಮತ್ತು ನಿಯಮ ನಿರ್ಬಂಧನೆಗಳು ವ್ಯಕ್ತಿಯನ್ನು ಸಮಾಜಕ್ಕೆ 
ಜಾತಿ ಅಥವಾ ಪಂಗಡಕ್ಕೆ ಸೀಮಿತಗೊಳಿಸಿದ್ದವು. ಆದ್ದರಿಂದಲೇ ಭಾವುಕರು ಅಥವಾ 
ಸೂಕ್ಷ್ಮಮತಿಗಳು ಇವುಗಳಿಂದ ಮುಕ್ತಿ ಪಡೆದು ಸ್ವತಂತ್ರ ಮನೋವೃತ್ತಿವುಳ್ಳವರಾಗಲು 
ಯತ್ನಿಸಿದರು. ಹೀಗಾಗಿ ಇರುವಿಕೆಯಲ್ಲಿ, ವಿಚಾರದಲ್ಲಿ ಬಹಳಷ್ಟು ಪ್ರತ್ಯೇಕತೆ 
ಯುಂಟಾಯಿತು. ರಾಜಕೀಯ ಬದಲಾವಣೆಗಳು, ಕವಿಯ ಲಕ್ಷ್ಯವನ್ನು ಕಾವ್ಯ ಮತ್ತು 
ರಾಜಕೀಯಜೀವನದ ನಡುವೆ ಸಂಬಂಧ ಕಲ್ಪಿಸುವ ರೀತಿಯಲ್ಲಿ ಸೆಳೆಯಲಿಲ್ಲ . ಅಹ್ಮದ 
ಷಹೀದ ಮತ್ತು ಷಾ ಇಸ್ಮಾಯಿಲ್ ಷಹೀದರಂತಹ ಉತ್ಸಾಹಿ ಸಮಾಜಸುಧಾರಕರು , 
ಆ ಸಮಾಜದ ಅಭಿಪ್ರಾಯ ರೂಪಿಸುವಲ್ಲಿ ಪ್ರಭಾವ ಬೀರಿದರು . ಆದರೆ 
ಅಂಥವರನ್ನೂ ಕಾವ್ಯದಲ್ಲಿ ಕಡೆಗಣಿಸಲಾಗಿದೆ. ಗಾಲಿಬ್‌ನ ಕಾವ್ಯದಲ್ಲಿ ಶ್ರದ್ಧಾ 
ಭಕ್ತಿಯುಳ್ಳವರು ' ಮತ್ತು ' ಉಪದೇಶಕರು ' ಸಾಂಪ್ರದಾಯಕನಿದರ್ಶನಗಳೆಂದು 
ಉಲ್ಲೇಖಿಸಲ್ಪಟ್ಟಿದ್ದಾರೆಯೇ ಹೊರತು ಸಮಕಾಲೀನರೆಂದಲ್ಲ. ಗಜಲ್ ಕಾವ್ಯಪ್ರಭೇದ 
ಕೂಡ ಮತ್ತಷ್ಟು ಪ್ರತ್ಯೇಕತೆಯನ್ನು ತಂದಿತು ; ಒಂದು ದ್ವಿಪದಿ ಇನ್ನೊಂದು ದ್ವಿಪದಿ 
ಯಿಂದ ಸಂಪೂರ್ಣ ಭಿನ್ನ . ಪ್ರತಿಯೊಂದು ದ್ವಿಪದಿಯೂ ಸ್ವತಂತ್ರವಿದ್ದು , ಸ್ವತಂತ್ರ 

12 


ವಾದ ಭಾವ, ಅರ್ಥ, ಪ್ರತಿಮೆಗಳ ಆಧಾರದಿಂದಲೇ ಪ್ರತಿಯೊಂದರ ಮೌಲ್ಯವನ್ನು 
ನಿರ್ಣಯಿಸಬೇಕಾಗಿತ್ತು . ವಿಚಾರಸರಣಿ, ಮನೋಭಾವನೆ ದ್ವಿಪದಿಯಿಂದ ದ್ವಿಪದಿಗೆ 
ಮುಂದುವರೆಯುವುದೂ ಕೆಲವು ಸಲ ಕಾಣಬಹುದಾಗಿತ್ತು . ಆದರೆ ಸೂಕ್ಷ್ಮ ದೃಷ್ಟಿ 
ಯುಳ್ಳ ವಿಮರ್ಶಕ, ಒಂದೇ ಪದ್ಯದಲ್ಲಿ ಅರ್ಥ, ಭಾವವನ್ನು ವ್ಯಕ್ತಗೊಳಿಸಲಾರದ 
ಕವಿಯ ಅಸಮರ್ಥತೆಯೆಂದು ಪರಿಗಣಿಸುತ್ತಿದ್ದನು. ಗಾಲಿಬ್‌ನ ಕಾಲದಲ್ಲಿ ರಾಜಕೀಯ 
ಘಟನೆಗಳ ಬಗ್ಗೆ ಉದಾಸೀನತೆ ಕಂಡುಬರಲು ಇಂತಹ ಪ್ರತ್ಯೇಕತೆಯ ಮನೋಭಾವವೇ 
ಕಾರಣ. ಈ ಉದಾಸೀನತೆಗೆ ಕಾರಣ ಆಮೌಲ್ಯವಾದ ಸಾಧನೆಗಳಿಗಾಗಿ ತಲೆದೋರಿದ 
ನಿರಾಶಾಭಾವನೆ ಆಗಿರಲಿಲ್ಲ . ಕವಿಗಳಲ್ಲಿಯ ಬೌದ್ಧಿಕ ವೈಯಕ್ತಿಕತೆ, ಅಸ್ತಿತ್ವದ 
ಏಕತಾವಾದ ತತ್ವದಿಂದ ಉತ್ತೇಜನ ಪಡೆಯಿತು. ಅದು ಮನುಷ್ಯನನ್ನು ದೇವರೊಂದಿಗೆ 
ನೇರವಾಗಿ ಹಾಗೂ ಕರಾರು ರಹಿತವಾದ ಸಂಬಂಧವನ್ನುಂಟುಮಾಡಿತು , ಮತ್ತು 
ಅವನ ನಂಬಿಕೆ , ಸಮಾಜದ ಬಗ್ಗೆ ಇರುವ ಮನೋಧರ್ಮ ಹಾಗೂ ವೈಯಕ್ತಿಕ ಬೇಕು 
ಬೇಡಗಳನ್ನು , ಕಾರ್ಯಾಚರಣೆಯಲ್ಲಿ ತರುವಂತಹ ಜೀವನ ದೃಷ್ಟಿಕೋನವನ್ನು ರೂಪಿಸಿತು . 
ಈರೀತಿ ಪ್ರತ್ಯೇಕವಾದ ವ್ಯಕ್ತಿ ತನ್ನ ಇರುವಿಕೆಯ ಆದರ್ಶಗಳನ್ನು ರೂಪಿಸಲು , 
ತನ್ನ ಪ್ರಿಯತಮೆಯೊಂದಿಗೆ ಸಂಯೋಗಹೊಂದಲು ಹಾಗೂ ಉಳಿದ ಯಾವುದೇ ಸತ್ಯತೆ. 
ಯನ್ನು ಅಲ್ಲಗಳೆಯಲು, ತನ್ನನ್ನು ತಾನೇ ಸಮಾಜದ ವಿರುದ್ಧ ನಿಲ್ಲಿಸಿಕೊಳ್ಳಬೇಕಾಗು 
ತಿತ್ತು , ತನ್ನ ಅಭಿಪ್ರಾಯಗಳನ್ನು ಸಮರ್ಥಿಸಿಕೊಳ್ಳಬೇಕಾಗುತ್ತಿತ್ತು . ಹಾಗೂ ವೈಭವತೆಗೆ 
ಏರಿಸಿಕೊಳ್ಳಬೇಕಾಗುತ್ತಿತ್ತು . 


೨. ವ್ಯಕ್ತಿ 
ತನ್ನ ಜೀವನದ ಕೊನೆಯ ವರುಷಗಳಲ್ಲಿ ಬರೆದ ಪತ್ರಗಳಲ್ಲೊಂದರಲ್ಲಿ ಗಾಲಿಬ್ : 
“ ಆಲಿಸು ! ಎರಡು ಪ್ರಪಂಚಗಳಿವೆ ಒಂದು ಚೇತನ ಪ್ರಪಂಚ, ಇನ್ನೊಂದು ಪೃಥ್ವಿ 
ಮತ್ತು ಜಲಪ್ರಪಂಚ . . . . ಈ ಪೃಥ್ವಿ ಮತ್ತು ಜಲಪ್ರಪಂಚದಲ್ಲಿ ತಪ್ಪುಗಾರರಾದವರು 
ಚೇತನಪ್ರಪಂಚದಲ್ಲಿ ಶಿಕ್ಷೆಯನ್ನೆದುರಿಸಬೇಕಾಗುತ್ತದೆಯೆಂಬುದು ಸಾಮಾನ್ಯ ನಿಯಮ . 
ಆದರೆ ಚೇತನಪ್ರಪಂಚದಲ್ಲಿ ತಪ್ಪುಗಾರರಾದವರು ಶಿಕ್ಷೆಗಾಗಿ ಮತ್ತೆ ಈ ಪೃಥ್ವಿಗೆ 
ಕಳುಹಿಸಲ್ಪಡುವುದೂ ಸಂಭವನೀಯ. ಆದ್ದರಿಂದ ೧೨೧೨ನೆಯ ರಜಬ್ ಎಂಟ 
ರಂದು ನಾನು ನ್ಯಾಯಾಲಯದಲ್ಲಿ ಕರೆಕಳುಹಿಸಲ್ಪಟ್ಟಿದ್ದೆ. ಹದಿಮೂರು ವರುಷಗಳ 
ವರೆಗೆ ನಾನು ಕಾನೂನಿನನ್ವಯ ಕೈದಿಯಾಗಿದ್ದೆ. ಆ ಬಳಿಕ ೧೨೨೫ ರಜಬ್ , ( ೧೮೧೦ ), 
೭ ರಂದು ನನಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು-ಕಾಲಿಗೆ ಬೇಡಿ ತೊಡಿಸ 
ಲಾಯಿತು. ನನ್ನ ಸೆರೆಮನೆಯೆಂದು ಗೊತ್ತಾದ ದೆಹಲಿಗೆ ನನ್ನನ್ನು ಕೈದಿಯಾಗಿ 


13 


ತರಲಾಯಿತು. ಗದ್ಯ ಹಾಗೂ ಪದ್ಯದಲ್ಲಿ ರಚನಾತ್ಮಕ ಬರವಣಿಗೆಗಳನ್ನು ನಿರ್ವಹಿಸುವ 
ಕಾರ್ಯವನ್ನು ನನಗೆ ವಿಧಿಸಲಾಯಿತು. ಎಷ್ಟೊವರುಷಗಳಾದಮೇಲೆ ಈ ಚೇಲಿ 
ನಿಂದ ನಾನು ಪಾರಾಗಿ ಪೂರ್ವದಿಕ್ಕಿನ ನಗರಗಳಲ್ಲಿ ಸಂಚರಿಸಿದೆ. ಕೊನೆಗೆ ನನ್ನನ್ನು 
ಕಲಕತ್ತೆಯಲ್ಲಿ ಹಿಡಿದು ಮತ್ತೆ ಸೆರೆಮನೆಗೆ ಕಳುಹಿಸಲಾಯಿತು. ಕಾಲುಗಳಿಗೆ ಬೇಡಿ 
ಹಾಕಿ ಕರೆದೊಯ್ಯಲು ಯೋಗ್ಯನೆಂದು ಗಣಿಸಿದ ಮೇಲೆ ಕೈಗಳಿಗೂ ಬೇಡಿ ಬಂದವು. 
ಬೇಡಿಗಳಿಂದ ಕಾಲು ಕುಂಠಿತವಾದ ಮೇಲೆ, ಕೈಗಳು ಮುರಿದ ಮೇಲೆ ನನಗೆ ವಿಧಿಸಿದ 
ಕೆಲಸ ನಿರ್ವಹಿಸಲು ತುಂಬ ಕಷ್ಟವಾಯಿತು. ನನ್ನ ಬಲವೆಲ್ಲ ಕುಂದಿತು . ಆದರೆ 
ನಾನು ನಾಚಿಕೆಯಿಲ್ಲದವನು . ಕಳೆದವರುಷ ಸೆರೆಮನೆಯ ಮೂಲೆಯಲ್ಲಿ ಈ ಬೇಡಿ 
ಗಳನ್ನು ಹೇಗೋ ಕಳಚಿ ಪಲಾಯನಮಾಡಿದೆ. ಮೀರತ್ ಹಾಗೂ ಮುರಾದಾಬಾದ 
ದಾಟಿ ರಾಮಪುರವನ್ನು ತಲುಪಿದೆ. ಸುಮಾರು ಎರಡು ತಿಂಗಳು ಅಲ್ಲಿದ್ದೆ. ಪುನಃ 
ನನ್ನನ್ನು ಅಲ್ಲಿಂದ ಹಿಡಿದು ತರಲಾಯಿತು. ಈಗ ನಾನು ಎಂದೂ ಓಡಿ ಹೋಗದಿರಲು 
ನಿರ್ಧರಿಸಿದ್ದೇನೆ. ನಾನು ಹಾಗೆ ಹೋಗಲು ಬಯಸಿದರೂ ಅದು ಹೇಗೆ ಸಾಧ್ಯ ? 
ನನಗೆ ಹಿಂದಿನಂತೆ ಓಡಿಹೋಗಲು ಈಗ ಬಲವೂ ಇಲ್ಲ . ನನ್ನ ಬಿಡುಗಡೆಗೆ ಆಜ್ಞೆ 
ಯಾವಾಗ ಬರುವುದೋ ? ಇದೇ ವರುಷದ ಕೊನೆಗೆ ಆದರೂ ಆಗಬಹುದೆಂಬ 
ಆಶೆಯೂ ಇದೆ. ಒಂದು ವೇಳೆ ನಾನು ಇದರಿಂದ ವಿಮೋಚನೆಗೊಂಡರೆ ನೇರವಾಗಿ 
ಚೇತನಪ್ರಪಂಚಕ್ಕೆ ಸಾಗುವೆ. ಯಾಕೆಂದರೆ ಕೈದಿ ಮುಕ್ತನಾದ ಮೇಲೆ ತನ್ನ ಮನೆ 
ಗಲ್ಲದೆ - ಚೇತನಪ್ರಪಂಚಕ್ಕಲ್ಲದೆ ಮತ್ತೆಲ್ಲಿಗೆ ಹೋಗುವನು ? ” ಎಂದು ಬರೆದಿದ್ದಾನೆ. 
- ಈ ರೀತಿ ಗಂಭೀರವಾದ ವಿಷಯಗಳನ್ನು ಲಘುವಾಗಿ ಹೇಳುವ ಪರಿ ಗಾಲಿಬ್‌ನ 
ಪತ್ರಗಳ ಗುಣವಿಶೇಷ. ಎರಡು ಪ್ರವಾಸಗಳ ಉಲ್ಲೇಖ, ವಯಸ್ಸು ಹಾಗೂ ಕಾಯಿಲೆ 
ಯಿಂದ ಉಂಟಾದ ಅಶಕ್ತತೆ ಇವುಗಳನ್ನು ಬಿಟ್ಟರೆ ಉಳಿದೆಲ್ಲ ವಿಷಯಗಳು ಅದೇ 
ಸಮಯಕ್ಕೆ ಬರೆದ ಆದರೆ ಬೇರೆ ಮನೋಭಾವನೆಯಲ್ಲಿ ಬರೆದ ಇತರ ಪತ್ರಗಳ ವಿಷಯ 
ಗಳಿಗಿಂತ ಈ ಪತ್ರ ಭಿನ್ನ ಹಾಗೂ ಪರಸ್ಪರ ವಿರೋಧವಾಗಿರುವುದು ಕಂಡುಬರುತ್ತದೆ. 

ತನ್ನ ಪೂರ್ವಜರ ಬಗೆಗೆ ಗಾಲಿಬ್‌ನಲ್ಲಿ ಅಪರಿಮಿತ ಅಭಿಮಾನ, ತನ್ನ ವಂಶ ಪರಂಪರೆ 
ಬಹು ಪ್ರಾಚೀನವಾದ ಅಕೆಮೇನಿಯನ್ ಕಾಲದಷ್ಟು ಪುರಾತನವಾದುದೆಂದು ಹೇಳುತ್ತಾನೆ. 
ಒಂದು ಯಾವುದೋ ಸಂದರ್ಭದಲ್ಲಿ ರಾಜಗುರುವಾದ ಕವಿ ಚೌಕ್‌ನ ಬಗ್ಗೆ ಗಾಲಿಬ್ 
ಅನುಚಿತವಾದ ಮಾತನ್ನು ಆಡಿದನೆಂದು , ಚಕ್ರವರ್ತಿ ಬಹದ್ದೂರ ಷಾಹ ಆಕ್ಷೇಪಣೆ ಎತ್ತಿದ 
ನೆಂದೂ ಹೇಳಲಾಗುತ್ತದೆ. ಆ ಸಮಯದಲ್ಲಿ ಬರೆದ ಗಜಲ್‌ದಲ್ಲಿಯ ಒಂದು ನುಡಿ ಹೀಗಿದೆ: 

ನೂರು ತಲೆಮಾರಿನಿಂದ ನಡೆದು ಬಂದಿದೆ ಸೈನಿಕವೃತ್ತಿ 
ಕೀರ್ತಿ ಹಾಗೂ ಗೌರವಾನ್ವಿತಸ್ಥಾನ ಪಡೆಯಲೋಸುಗ, 

ನಾನು ಕಾವ್ಯ ರಚಿಸಬೇಕಾದುದಿಲ್ಲ. 
ಆದರೆ ಆತನ ತಂದೆ ಅಥವಾ ಅಜ್ಜ ಯಾರೂ ಯಾವುದೇ ರೀತಿಯಲ್ಲೂ ಖ್ಯಾತಿವೆತ್ತವ 
ರಾಗಿರಲಿಲ್ಲ. ಅವರವಂಶ, ಸೈನಿಕವೃತ್ತಿ , ಅಧಿಕಾರ , ಹುದ್ದೆ ಗಾಲಿಬ್‌ನನ್ನು ಕುಲೀನರಲ್ಲಿ 
ಒಬ್ಬನೆಂದು ನಿರ್ಧರಿಸಿದ್ದವು. ಹಾಗೂ ಅವನಿಗೆ ಇದರ ಬಗ್ಗೆ ಅಭಿಮಾನವಿತ್ತು . 

14 . 


ಮಿರ್ಜಾ ಅಸದುಲ್ಲಾಹ ಖಾನ್ ಎಂಬ ಹೆಸರೇ ಅವನ ಸ್ಥಾನಮಾನವನ್ನು ಸೂಚಿಸುತ್ತದೆ. 
೧೮೫೦ ರಲ್ಲಿ ಬಹಾದ್ದೂರ್‌ಷಾಹನು ನಜಮುದ್ಲಾಹ ದಬಿರುಲ್ ಮುಲ್ ನಿಜಾಮ 
ಜಂಗ್ ಎಂಬ ಬಿರುದನ್ನು ದಯಪಾಲಿಸಿದುದು ಅವನ ಸ್ಥಾನಮಾನವನ್ನು ದೃಢೀ 
ಕರಿಸಿದುದಕ್ಕಿಂತಲೂ ಹೆಚ್ಚಾಗಿತ್ತು . ಅವನು ಪ್ರಸಿದ್ದ ವಂಶದಲ್ಲಿ ಜನ್ಮ ತಾಳಿದನು, 
ಹಾಗೂ ಜೀವನಪರ್ಯಂತರ ಗಣ್ಯರಲ್ಲೊಬ್ಬನೆಂದು ಪರಿಗಣಿಸಲ್ಪಟ್ಟನು. ಆತನ 
ಶಿಕ್ಷೆ ಸ್ವಯಂಕೃತವಾದದ್ದು . ಇದಕ್ಕೆ ಕಾರಣ - ಈ ಪ್ರಪಂಚದಲ್ಲಿ ಆತ ಏನು ಮಾಡಿದ 
ನೆಂಬುದನ್ನು ನೋಡಿದಾಗ ನಮಗೆ ಸುಲಭವಾಗಿ -ದೊರಕುತ್ತದೆ. ಚೇತನಪ್ರಪಂಚ 
ನಮ್ಮ ಕಣ್ಣ ಮುಂದೆ ಸುಳಿಯುವುದೇ ಇಲ್ಲ. 
- ಗಾಲಿಬ್‌ನ ತಂದೆ ತೀರಿಕೊಂಡನಂತರ ಅವನ ಅಪ್ಪ ಹಾಗೂ ಚಿಕ್ಕಮ್ಮ ಅವನ 
ಪಾಲನೆ ಪೋಷಣೆಯ ಹೊಣೆಹೊತ್ತರು. ಅವರೂ ಸ್ಥಿತಿವಂತರಾಗಿದ್ದರು. ಶ್ರೀಮಂತರ 
ಮಗನೊಬ್ಬ ಹೇಗೆ ಬೆಳೆಯಬಹುದೋ ಹಾಗೆ ಅವನು ಅವರಲ್ಲಿ ಸುಖವಾಗಿ ಬೆಳೆದ. 
ಅವನು ಅಪಾರ ಸ್ಪುರದ್ರೂಪಿಯಾಗಿದ್ದ. ಹೀಗಾಗಿ ಅವನನ್ನು ತುಂಬ ಅಚ್ಚೆಯಿಂದ 
ಬೆಳೆಸಿದರು . ಅವನು ತನ್ನ ಬಹು ಪಾಲು ಸಮಯವನ್ನು ಆಟ ಪಾಟಗಳಲ್ಲಿ, ಪಟ 
ಹಾರಿಸುವಲ್ಲಿ ಕಳೆದನು . ಇದಿಷ್ಟು ಬಿಟ್ಟು ಇನ್ನೇನನ್ನಾದರೂ ಆತ ಕಲಿತನೆಂದು 
ಹೇಳಿದರೆ ಅದು ಅಚ್ಚರಿಯ ಮಾತಾಗುತ್ತದೆ. ಹದಿಮೂರು ವರುಷದವನಿದ್ದಾಗ 
ಅವನ ಮದುವೆ ಉಮರಾವ ಬೇಗಮ್‌ಳೊಂದಿಗೆ ಆದುದಕ್ಕೆ ಅತೀವ ಮುದ್ದು 
ಮಾಡಿಕೊಂಡು ಬಂದುದೇ ಕಾರಣವಾಗಿರಬೇಕು. ಅವನ ಭವಿಷ್ಯದ ಬಗ್ಗೆ ಯಾರೂ 
ಯೋಚಿಸಿದಂತೆ ಕಾಣುವುದಿಲ್ಲ. ಅವನ ವಂಶಪರಂಪರೆಗೆ ತಕ್ಕ ಸೈನಿಕ ತರಬೇತಿ 
ಕೊಡಲಾಗಲಿಲ್ಲ. ಹಾಗೂ ಯಾವುದೇ ಸರಕಾರಿ ಕೆಲಸದಲ್ಲಿ ಸೇರಲು ಯೋಗ್ಯನಾಗುವಂತೆ 
ಅವನನ್ನು ಸಿದ್ಧಗೊಳಿಸಲಾಗಲಿಲ್ಲ. ಅವನು ಫಿರೋಜಪುರ ರಿರ್ಕಾದ ನವಾಬಿ 
ಕುಟುಂಬಕ್ಕೆ ಸಂಬಂಧಿಸಿದವನಾದುದರಿಂದ, ಅವನಿಗೆ ಒಂದುಸಾವಿರದ ಐದುನೂರು 
ರೂಪಾಯಿಗಳ ವರ್ಷಾಶನವನ್ನು ನೀಡಲಾಗುತ್ತಿದ್ದಿತು . ಈ ಹಣ ಅವನ ಹಾಗೂ 
ಅವನ ಕಿರಿಯ ಸೋದರನಲ್ಲಿ ಹಂಚಲ್ಪಡುತ್ತಿತ್ತು . ಅದು ಅವರಿಗೆ ಸಾಕಾಗುತ್ತಿತ್ತೆಂದು 
ಭಾವಿಸಲಾಗಿತ್ತು . ಆದರೆ ವಾಸ್ತವಿಕವಾಗಿ ಅದು ಹಾಗಿರಲಿಲ್ಲ. ಗಾಲಿಬ್ ತನ್ನ 
ಆದಾಯವನ್ನು ಇತರ ಮೂಲಗಳಿಂದ ಹೆಚ್ಚಿಸಿಕೊಳ್ಳುವುದರ ಬದಲಾಗಿ , ರಾಜ್ಯದ 
ವರಮಾನದಲ್ಲಿಯ ಹೆಚ್ಚಿನ ಪಾಲಿಗೆ ತಾನು ಬಾಧ್ಯಸ್ಥನೆಂದು ಪ್ರತಿಪಾದಿಸುವಲ್ಲಿಯೇ 
ತನ್ನ ಆಯುಷ್ಯದ ಬಹುಭಾಗವನ್ನು ಕಳೆದನು. ಗಾಲಿಬ್ ದುಂದುವೆಚ್ಚದ ಅಭ್ಯಾಸವನ್ನು 
ತನ್ನ ತಾರುಣ್ಯದ ದಿನಗಳಲ್ಲಿ ಬೆಳೆಸಿಕೊಂಡು ಬಂದಕಾರಣ, ಇನ್ನೂ ಹೆಚ್ಚಿನ ತೊಂದರೆ 
ಗಳನ್ನು ಎದುರಿಸಬೇಕಾಯಿತು. ಮುಂದೆ ಅವನು ಸಾಲಮಾಡಿಯೇ ತನ್ನ ದುಂದು 
ವೆಚ್ಚವನ್ನು ಸಾಗಿಸಿದನು. ಪಶ್ಚಾತ್ತಾಪ ಅಥವಾ ಸುಧಾರಣೆ ಅವನ ಸ್ವಭಾವದಲ್ಲಿ 
ಬರಲೇ ಇಲ್ಲ. 

' ನಾನು , ತರುಣನಿದ್ದಾಗ ಓರ್ವ ಶ್ರೇಷ್ಠ ಮಾರ್ಗದರ್ಶಿ ತನಗೆ ಧರ್ಮ ಮತ್ತು 
ಸನ್ಯಾಸತ್ವ ಸಂತುಷ್ಟಗೊಳಿಸಲಿಲ್ಲವೆಂದೂ , ಸಂತೋಷದ ಹಾಗೂ ಪಾಪಯುತ ಜೀವನ 
ವನ್ನು ತಾನು ಎಂದೂ ಪ್ರತಿಬಂಧಿಸಲಿಲ್ಲವೆಂದೂ ಹೇಳಿದ. ನಾನು ತಿನ್ನುತ್ತೇನೆ, 


ಕುಡಿಯುತ್ತೇನೆ, ಮಜಾಮಾಡುತ್ತೇನೆ. ಸಕ್ಕರೆಯ ಹಳಕಿನ ಮೇಲೆ ಕೂಡುವ ಕೀಟ 
ದಂತಿರಲು ಬಯಸುತ್ತೇನೆಯೇ ಹೊರತು , ಮಧುವಿನ ಮೇಲೆಕೂಡುವ ಕೀಟದಂತಲ್ಲ. 
ಈ ಉಪದೇಶದ ಮೇರೆಗೆ ನಾನೂ ಹೀಗೆಯೇ ನಡೆದುಕೊಂಡಿದ್ದೇನೆ, ಜೀವಿಸಿದ್ದೇನೆ . 
* ಈ ಬೋಧನೆಯಂತೆ ನಡೆಯಲು ಸಿದ್ದರಾದವರಲ್ಲಿ ಹಲವರು , ಅವನೊಬ್ಬನೇ 
ಅಲ್ಲ. ಅವನಿಗೆ ಸೊಗಸಿನ ಬಂಧು ಮಿತ್ರವರ್ಗವಿತ್ತು . ಕವಿತೆ ರಚಿಸುವುದೂ ಅವರ 
ಸಂತೋಷದ ವಿಧಾನಗಳಲ್ಲೊಂದಾಗಿತ್ತು . ಗಾಲಿಬ್‌ನ ಮೊದಲ ಕಾವ್ಯನಾಮ ಅಸದ್ 
ಎಂದು. ಆಕರ್ಷಕ ಅಂಗಸೌಷ್ಟವ ಹಾಗೂ ನಿಷ್ಟುರತೆಯ ಕಾವ್ಯಗುಣದಿಂದ ಗಾಲಿಬ್ 
ಆ ರಸಿಕರ ಗುಂಪಿಗೇ ನಾಯಕನಾಗಿರಬೇಕು. ತನ್ನ ಗೆಳೆಯನೋರ್ವನು ತನ್ನ ಚಿತ್ರ 
ವನ್ನು ಗಾಲಿಬ್‌ನಿಗೆ ಕಳಿಸಿದಾಗ, ಅವನು ತನ್ನ ವ್ಯಕ್ತಿತ್ವದಬಗ್ಗೆ ಒಂದು ಸರಾಸರಿಯಾದ 
ಕಲ್ಪನೆಯನ್ನು ನೀಡುವಂತಹ ವರ್ಣನೆ ಮಾಡಿದ್ದಾನೆ: 

“ ನಿನ್ನ ಚಿತ್ರ ನನ್ನ ಕಣ್ಣಿನ ಬೆಳಕನ್ನು ಹೆಚ್ಚಿಸಿದೆ. ನಿನ್ನ ಎತ್ತರದ ನಿಲುವನ್ನು 
ಕಂಡು ನಾನು ಅಸೂಯೆಗೊಳ್ಳಲಾರೆ, ಯಾಕೆಂದರೆ ನನ್ನ ಎತ್ತರ ನೋಡುವವರನ್ನು 
ಆಕರ್ಷಿಸುತ್ತದೆ. ನಿನ್ನ ಗೋದಿಬಣ್ಣವನ್ನು ನೋಡಿ ಮತ್ಸರಪಡಲಾರೆ, ಯಾಕಂದರೆ 
ನನ್ನ ಮೈಬಣ್ಣ ಒಂದು ಕಾಲಕ್ಕೆ ಗಂಧದ ಕಟ್ಟಿಗೆಯಂತೆ ಇತ್ತು ; ರಸಿಕರು ಆ ಬಣ್ಣವನ್ನು 
ಮನದುಂಬಿ ಹೊಗಳುತ್ತಿದ್ದರು . ಆ ಎಲ್ಲ ಸ್ಮರಣೀಯ , ಚೆಲುವಾದ ದಿನಗಳನ್ನು 
ನೆನಸಿಕೊಂಡಾಗ ನನ್ನೆದೆಯ ತುಂಬ ಹಾವು ಹರಿದಾಡಿದ ಅನುಭವವಾಗುತ್ತದೆ. ಆದರೆ 
ಚೆನ್ನಾಗಿ ಮುಖ ಕೌರವಾದ ನಿನ್ನ ಗಲ್ಲಗಳನ್ನು ನೋಡಿದಾಗ ಮಾತ್ರ ನನಗೆ ಅಸೂಯೆ 
ಯ , ವ್ಯಥೆಯೂ ಆಯಿತು. ಅದು ನನ್ನ ಗತ ಸಂತಸವನ್ನು ಮರುಕಳಿಸಿತು . 
ನಾನು ಬದಲಾವಣೆ ಹೊಂದುತ್ತ ಬಂದಿರುವುದನ್ನು ಹೇಗೆ ಹೇಳಲಿ ? . . . ಕ್ಷೌರ 
ಮಾಡಿಕೊಂಡ ಪ್ರತಿ ಮೂರನೆಯ ದಿನಕ್ಕೆ ನನ್ನ ಗಡ್ಡ ಮೀಸೆಗಳಲ್ಲಿ ಬಿಳಿ ಕೂದಲು 
ನೋಡಿದಾಗ, ನನ್ನ ಗಲ್ಲ ಹಾಗೂ ಗದ್ದದ ಮೇಲೆ ಇರುವೆ ತತ್ತಿಯಿಟ್ಟಂತೆ ಕಾಣಿಸುತ್ತಿತ್ತು . 
ಇನ್ನೂ ವಿಷಾದದ ಸಂಗತಿಯೆಂದರೆ , ನನ್ನ ಮುಂದಿನ ಎರಡು ಹಲ್ಲುಗಳನ್ನು ಕಳೆದು 
ಕೊಂಡುದು. ಹಲ್ಲುಪುಡಿ ಉಪಯೋಗಿಸುವುದನ್ನು , ಮುಖ ಕ್ಷೌರ ಮಾಡಿಕೊಳ್ಳು 
ವುದನ್ನು ಬಿಟ್ಟು ಬಿಟ್ಟೆ. ಆದರೆ ಈ ಅಸಂಸ್ಕೃತ ನಗರದಲ್ಲಿ ಒಂದು ರೀತಿಯ ಏಕರೂಪತೆ 
ಇರುವುದನ್ನು ನೆನಪಿನಲ್ಲಿಟ್ಟುಕೋ . ಮುಲ್ಲಾ , ಹಾಫೀಜ, ಮಣಿಯಾರ, ಚಾಮರ 
ಬೀಸುವವ, ಅಗಸ , ನೀರುತರುವವ, ಖಾನಾವಳಿಯವ, ನೇಕಾರ , ಕಾಯಿಪಲ್ಲೆ ಮಾರುವವ 
- ಹೀಗೆ ಪ್ರತಿಯೊಬ್ಬನಿಗೂ ತಲೆಯ ಮೇಲೆಕೂದಲು ಹಾಗೂ ಗಡ್ಡ ಮೀಸೆಗಳಿವೆ. 
ನಿನ್ನ ವಿಧೇಯ ಸೇವಕ ತನ್ನ ಗಡ್ಡವನ್ನು ಬೆಳೆಸಲು ನಿಶ್ಚಯಿಸಿದ ದಿನ ತನ್ನ ತಲೆ ಬೋಳಿಸಿ 
ಕೊಳ್ಳಲೂ ನಿರ್ಧರಿಸಿದನು ”. . 

ಗಾಲಿಬ್‌ನಿಗೆ ಎದ್ದು ಕಾಣುವಂತಹ ನೀಟಾದ ಮೂಗು ಹಾಗೂ ವಿಶಾಲವಾದ, 
ಸುಂದರವಾದ ಕಣ್ಣುಗಳು ಇದ್ದವೆಂದು ಅವನ ಬಗೆಗೆ ಬೇರೆಯವರು ವರ್ಣಿಸಿರುವ ವರ್ಣನೆ 
ಯಿಂದ ತಿಳಿದುಬರುತ್ತದೆ. ಹೆಣ್ಣು ಮೋಹಗೊಳ್ಳುವಂತಹ ಬಹು ಅಪರೂಪದ 
ವ್ಯಕ್ತಿತ್ವ ಅವನಿಗಿತ್ತು . ಅವನು ಸಂದರ್ಶಿಸುತ್ತಿದ್ದ ವೇಶ್ಯಾಗೃಹಗಳಲ್ಲಿ ತನ್ನ ಮೋಹಕ 
ರೂಪದಿಂದ ಹಾಗೂ ಜೇನಿನಂಥ ಮಾತುಗಾರಿಕೆಯಿಂದ ಪ್ರೀತ್ಯಾದರ ಗಳಿಸಿದ್ದನು. 


16 


ಒಮ್ಮೆ ಅವನು ಸಕ್ಕರೆಯ ಹಳಕಿನ ಮೇಲೆಕೂಡುವ ಕೀಟವಾಗುವ ಬದಲು ಮಧುವಿನ 
ಮೇಲೆಕೂಡುವ ಕೀಟವಾದನು . ಅವನ ಪ್ರೇಯಸಿಯಾದ ಚುನ್ನಾ ಜಾನ್‌ಳ ಮರಣದ 
ಸಮಯದಲ್ಲಿ, ಗಾಲಿಬ್ ತನ್ನ ಗೆಳೆಯ ಮಿರ್ಜಾ ಹಾತಿಮಅಲಿ ಬೇಗ್‌ನಿಗೆ ಬರೆದುದು 
ಹೀಗೆ: 

“ ನಿಜವಾದ ಪ್ರಿಯತಮ ಮಜನೂನ ಹಾಗೆ ಇರಬೇಕು. ಲೈಲಾ ಮಜನು 
ಜೀವಿತವಿರುವಾಗಲೇ ತೀರಿಕೊಂಡಳು. ಅದರಂತೆಯೇ ನಿನ್ನ ಪ್ರಿಯತಮೆ ನಿನ್ನ 
ಜೀವಿತ ಕಾಲದಲ್ಲಿಯೇ ತೀರಿಕೊಂಡಿದ್ದಾಳೆ. ಒಂದು ದೃಷ್ಟಿಯಲ್ಲಿ ನೀನು ಮಜನೂನನ್ನು 
ಮಾರಿಸಿರುವೆ. ಯಾಕೆಂದರೆ ನಿನ್ನ ಪ್ರೇಯಸಿ ನಿನ್ನ ಮನೆಯಲ್ಲಿಯೇ ಅಸುವನ್ನು 
ನೀಗಿದ್ದಾಳೆ. ಆದರೆ ಲೈಲಾಮಾತ್ರ ತನ್ನ ಮನೆಯಲ್ಲಿಯೇ ತೀರಿಕೊಂಡಳು. ಮೊಗಲರು 
ನಿಜವಾಗಿಯೂ ಭೀಕರರು. ನಾವು ಯಾರ ಪ್ರೇಮಕ್ಕಾಗಿ ಸಾಯಲು ಸಿದ್ಧರಿರು 
ತೇವೆಯೋ ಅವರ ಪ್ರಾಣವನ್ನೇ ಹೀರುತ್ತೇವೆ. ನಾನು ಮೊಗಲವಂಶಜನು ; ನನ್ನ 
ಜೀವಿತಕಾಲದಲ್ಲಿ, ಅನೇಕ ಹೃದಯಗಳನ್ನು ಸೂರೆಗೊಂಡ ಪ್ರೇಯಸಿಯ ಮರಣಕ್ಕೆ 
ಕಾರಣನಾದೆ. ದೇವರು ಅವರಿಬ್ಬರಿಗೂ ಆತ್ಮಶಾಂತಿಯನ್ನು ನೀಡಲಿ, ಮರಣವು 
ನಮ್ಮನ್ನು ನಮ್ಮ ಪ್ರೇಯಸಿಯರಿಂದ ಅಗಲಿಸಿದುದಕ್ಕೆ ನಮ್ಮ ಹೃದಯಗಳು 
ತಲ್ಲಣಿಸುತ್ತಿರುವುದರಿಂದ ದೇವರು ನಮ್ಮನ್ನೂ ಸಹ ಕರುಣಿಸಲಿ. ನಾನು ಪ್ರೇಮ 
ಕ್ರೀಡೆಯಿಂದ ದೂರವಿದ್ದು ನಲವತ್ತು ಅಥವಾ ನಲವತ್ತೆರಡು ವರುಷಗಳಾದುವು. 
ಈ ಮಧುರವಾದ ಕಲೆಯಲ್ಲಿ ನಾನೀಗ ಅಜ್ಞಾನಿಯಾಗಿದ್ದೇನೆ. ಆದರೂ ಸಹ ಅವಳ 
ಜೊತೆ ಕಳೆದ ಮಧುರ ಗಳಿಗೆಗಳನ್ನು , ಸರಸಸಲ್ಲಾಪದ ಮಾತುಗಳನ್ನು ಆಗಾಗ ನೆನಪಿಸಿ 
ಕೊಳ್ಳುತ್ತೇನೆ. ಅವಳ ಮರಣವನ್ನು ನಾನೆಂದೂ ಮರೆಯಲಾರೆ, ಮರೆಯಲಾರೆ ”. 

ಮಿರ್ಜಾ ಹಾಶಿಮ್‌ನಿಗೆ ಬರೆದ ಇನ್ನೊಂದು ಕಾಗದದಲ್ಲಿ ಗಾಲಿಬ್ ಹೀಗೆ ಹೇಳುತ್ತಾನೆ: 

" ನಾನು ಮಿತ್ರರ ಮಧ್ಯದಲ್ಲಿದ್ದಾಗ ಎಲ್ಲೋ ಒಮ್ಮೆ ಮಿರ್ಜಾ ಹಾತಿಮ ಅಲಿ 
ಯನ್ನು ನೋಡಬಯಸಿದ್ದೇನೆಂದು ಪ್ರಸ್ತಾಪವೆತ್ತಿದ್ದೇನೆ. ಆತ ರಸಿಕನೂ , ಸುಸಂಸ್ಕೃತ 
ಆಗಿದ್ದಾನೆಂದು ನಾನು ಕೇಳಿದ್ದೇನೆ. ನಾನು , ನವಾಬ ಹಮಿಾದ ಅಲಿಖಾನನ ಜೊತೆ 
ಸಾಕಷ್ಟು ಸಮಿಾಪವರ್ತಿಯಾಗಿದ್ದೇನೆ. ಅವನ ಪ್ರೇಯಸಿಯಾದ ಮೊಗಲಜಾನ್ 
ಳಿಂದ ನೀನು ತುಂಬ ಸುಸಂಸ್ಕೃತನೆಂಬುದನ್ನು ಕೇಳಿದ್ದೇನೆ. ಮೊಗಲಜಾನ್‌ಳೊಂದಿಗೆ 
ನಾನು ಗಂಟೆಗಟ್ಟಲೆ ಸಮಯ ಕಳೆದಿದ್ದೇನೆ ಮಾತಾಡುತ್ತ , ಅವಳನ್ನು ಹೊಗಳಿ ಬರೆದ 
ನಿನ್ನ ಕವಿತೆಗಳನ್ನು ಅವಳು ನನಗೆ ತೋರಿಸಿದ್ದಾಳೆ ”, 
- ಈ ಎಲ್ಲ ವಿವರಣೆ ನಮಗೆ ಅಂದು ಕುಲೀನರಿಗೂ ಹಾಗೂ ವೇಶೈಯರಿಗೂ 
ಇದ್ದ ಸಂಬಂಧವನ್ನು ತಿಳಿಸಿಕೊಡುತ್ತದೆ. ಗಾಲಿಬ್‌ನು ತನಗಾಗಿಯೇ ಫಾಸಲೆಂದು 
ಕೊಂಡಿರುವ ಓರ್ವ ಪ್ರೇಯಸಿಯನ್ನು ಕೂಡಿಕೊಂಡಿರಲೇಬೇಕು. ಆದರೆ ಅವನ 
ಸ್ನೇಹಿತರು ಗಾಲಿಬ್‌ನೊಂದಿಗೆ ಅವನ ಪ್ರೇಯಸಿಯ ಮನೆಯಲ್ಲಿ ಒಟ್ಟುಗೂಡಿ ಹರಟೆ 
ಕೊಚ್ಚಿ, ಕವನಗಳನ್ನು ಓದಿ, ಬಹುಶಃ ಮದ್ಯಸೇವನೆಯನ್ನೂ ಮಾಡುತ್ತಿದ್ದರು . ಅವಳ 
ಜೊತೆಗೆ ಉಳಿದ ವೇಶ್ಯಯರೂ ಸಹ ಉಪಸ್ಥಿತರಿರುತ್ತಿದ್ದರು, ಇಂತಹ ಸಂತೋಷ 
ಕೂಟಗಳು ಬೇರೆ ಬೇರೆ ವೇಶ್ಯಾಗೃಹಗಳಲ್ಲಿ ಏರ್ಪಡುತ್ತಿದ್ದವು. ಸಾಮಾನ್ಯವಾಗಿ 


ಶ್ರೀಮಂತರು ಇಂತಹ ಮೇಜವಾನಿಗಳನ್ನು ಏರ್ಪಡಿಸುತ್ತಿದ್ದರು . ಗಾಲಿಬ್‌ನು ತನ್ನ 
ಆಕರ್ಷಕ ವ್ಯಕ್ತಿತ್ವವನ್ನು ಕೀಳಾಗಿ ಕಾಣುತ್ತಾನೆ. ವೇಶೈಯೊಬ್ಬಳು ಅವನ ಪ್ರೇಮ 
ಪಾಶದಲ್ಲಿ ಸಿಲುಕಿದಳು . ಈ ಪ್ರೇಮ ವ್ಯವಹಾರಿಕವಾಗಿರಲಿಲ್ಲ. ಅವಳ ಮರಣದ 
ಸಮಯದಲ್ಲಿ ಗಾಲಿಬ್ ಬರೆದ ಶೋಕಗೀತೆ ಮನಸ್ಸನ್ನು ಕಲಕುವಂತಹದ್ದಿದೆ. ಆ 
ಶೋಕಗೀತೆಯು ಕವಿಯ ಆಳವಾದ ಪ್ರೇಮವನ್ನು , ಅವನ ಪರಿಶುದ್ಧವಾದ ಭಾವನೆ 
ಗಳನ್ನೂ ಚಿತ್ರಿಸುತ್ತದೆ: 

“ ನೀನು ನನಗಾಗಿ ಭೀತಿಗೊಳಗಾಗಿರುತ್ತಿದ್ದಿ ; ನೀನು ನಿನ್ನ ಉದಾಸೀನ ಸ್ವಭಾವ 
ವನ್ನು ಏಕೆ ತೊರೆದೆ ? ನೀನು ನಿನ್ನ ಹೃದಯವನ್ನು ದುಃಖದಿಂದ ತುಂಬಿಕೊಳ್ಳಲು 
ಬಯಸಿರದಿದ್ದರೆ , ನನ್ನ ದುಃಖದಲ್ಲಿ ಏಕೆ ಪಾಲುಗಾರಳಾದೆ ? ನನ್ನ ಬಗೆಗೆ ನಿನ್ನಲ್ಲಿರುವ 
ಉತ್ಕಂಠತೆ, ಅನುಕಂಪ ನಿನಗೆ ಶತ್ರುವಾಗಿರುವಾಗ ನನ್ನ ಬಗೆಗೆ ನೀನೇಕೆ ಸಹಾನುಭೂತಿ 
ತಾಳಿದೆ ? 

ನೀನು ನಿನ್ನ ಜೀವನದ ಕೊನೆಯವರೆಗೂ ನಿಷ್ಠಳಾಗಿರುವುದಾಗಿ ಪ್ರತಿಜ್ಞೆ ಮಾಡಿದ್ದಿ; 
ಆದರೆ ಜೀವನವೇ ಇಷ್ಟು ಕ್ಷಣಿಕವಾಗಿರುವಾಗ ನಿನ್ನ ಪ್ರತಿಜ್ಞೆ ಹೇಗೆ ಪ್ರಯೋಜನ 
ಕಾರಿಯಾದೀತು ? ನನಗೆ ನಿಂದೆ ಬಂದೀತೆಂಬ ಭಯದಿಂದ ನೀನೇ ನಿನ್ನ ಮೇಲೆ 
ಮಣ್ಣನ್ನು ತೂರಿಕೊಂಡೆ, ಪ್ರೇಮದ ರಹಸ್ಯವನ್ನು , ಘನತೆಯನ್ನು ಇದಕ್ಕೂ ಚೆನ್ನಾಗಿ 
ಯಾರಾದರೂ ಕಾಪಾಡಿಕೊಂಡು ಬರಲು ಸಾಧ್ಯವಿತ್ತೆ ? ಗುಲಾಬಿಯ ಪರಿಮಳವನ್ನು 
ಬೀರುವ ನಿನ್ನ ವೈಭವ ಇಲ್ಲದಾಯಿತು; ಆ ಪರಿಮಳ ಈಗ ಮಣ್ಣನ್ನು ಅಲಂಕರಿಸಿದೆ. 
ನನಗೆ ಈ ಜೀವನದ ವಾತಾವರಣ ಜೈಲುವಾಸವಾಗಿದೆ. ಇಂಥ ವಾತಾವರಣವನ್ನು 
ನೀನೂ ಸೇರುತ್ತಿರಲಿಲ್ಲ. ಸೌಂದರ್ಯದ ಖಡ್ಗವನ್ನು ಹಿಡಿದ ಕೈ ದುರ್ಬಲವಾಗಿದೆ 
ಇಂದು, ನನ್ನ ಹೃದಯ , ವಿಧಿಯ ಕೈವಾಡದ ಆಗುಹೋಗುಗಳನ್ನು ಇನ್ನೂ ಸಹಿಸ 
ಬೇಕಾಗಿದೆ. ನಿನ್ನ ಪ್ರೇಮದ ಆಶ್ವಾಸನೆಯ ಅದ್ಭುತಗುಣ ಮಣ್ಣು ಪಾಲಾಗಿದೆ ; 
ಅಯ್ಯೋ , ಈ ಭೂಮಿಯಿಂದ ಸ್ನೇಹದ ರೀತಿನೀತಿಗಳೆ ಮಾಯವಾದವು. ಕಣ್ಣು 
ಗಳಿಗೆ ನಕ್ಷತ್ರಗಳನ್ನು ಎಣಿಸುವ ಅಭ್ಯಾಸವಿದ್ದಾಗ, ವರ್ಷಾಕಾಲದ ಕಗ್ಗತ್ತಲೆಯ 
ರಾತ್ರಿಗಳನ್ನು ಕಳೆಯುವುದು ಹೇಗೆ? ಪ್ರೀತಿಯ ಸಂದೇಶಗಳನ್ನು ಕಿವಿಗಳು ಇನ್ನು 
ಕೇಳವು, ಕಣ್ಣುಗಳು ಸೌಂದರ್ಯ ದರ್ಶನಭಾಗ್ಯ ಪಡೆಯವು; ಈ ಎಲ್ಲ ನಷ್ಟಗಳನ್ನು 
ಒಂಟಿಹೃದಯ ಹೇಗೆ ಸಹಿಸಬಲ್ಲುದು ? ದುರ್ದೈವ ನನ್ನನ್ನು ಕೆಣಕಬೇಕಾಗಿದ್ದರೆ 
ನಾನು ಅಪರಿಚಿತನಾಗಿರುವ ಸ್ಥಳದಲ್ಲಿ ಕೆಣಕಿದ್ದರೆ ಅಡ್ಡಿಯಿರಲಿಲ್ಲ. ಆದರೆ ವಿಧಿಯು, 
ಈ ಅಪಮಾನವನ್ನು ನನಗೆ ದಿಲ್ಲಿಯಲ್ಲಿಯೇ ವಿಧಿಸಬೇಕೆಂದು ಹೊಂಚು ಹಾಕಿ 
ಕುಳಿತಿತ್ತೆಂದು ತೋರುತ್ತದೆ ”. 

ಈ ಶೋಕಗೀತೆಯ ಪ್ರತಿರೂಪವೆನ್ನುವಂತೆ ತೋರುವ ಇನ್ನೊಂದು ಗಜಲ್ 
ಹೀಗಿದೆ. 


ಮನದ ಆಶೋತ್ತರಗಳ ಸಭಾಂಗಣದಲ್ಲಿ ಬಂದ ಹೊಸಬರೆ 
ಸೋಮರಸ ಸೇವಿಸುವ, ಸಂಗೀತ ಕೇಳುವ ಹವ್ಯಾಸವಿದ್ದರೆ ಎಚ್ಚರಿಕೆ ! 


ಪಾಠ ಕಲಿಯುವ ಕಣ್ಣಿದ್ದರೆ ನನ್ನ ಸ್ಥಿತಿಯ ನೋಡಿ, 
ಉಪದೇಶ ಕೇಳುವ ಕಿವಿ ನಿಮಗಿದ್ದರೆ ಕೇಳಿ ನನ್ನೀ ಮಾತು ! 
ರಾತ್ರಿಯೆಲ್ಲ ಇಲ್ಲಿ ಈ ಸಭಾಂಗಣದ ಮೂಲೆಮೂಲೆ 
ಹೂದೋಟಿಗನ ಉಡಿಯಾಗಿತ್ತು , ಹೂವಾಡಗಿತ್ತಿಯ ಅಂಗೈಯಾಗಿತ್ತು ! 
ಆತ್ಮ ಶಕ್ತಿಯ ಕೊಳ್ಳೆ ಹೊಡೆಯುವಂಥ ಸೌಂದರ್ಯ ಇಲ್ಲಿದ್ದ ' ಸಾಕಿ '1ಗಿತ್ತು 
ತಾಳ್ಮೆ ಹಾಗೂ ಸ್ಮೃತಿಯ ಕೊಳ್ಳೆ ಹೊಡೆಯುವಂತಹ ಶಕ್ತಿ 
ಇಲ್ಲಿಯ ಸಂಗೀತಗಾರನ ಸಂಗೀತಕಿತ್ತು ! 


" ಸಾಕಿ ' ಯ ಚೆಲುನಡಿಗೆ ಕಣ್ಣಿಗೆ ಸಗ್ಗ ಸುಖ ನೀಡುತ್ತಿತ್ತು 
ಸಂಗೀತದ ಮಾಧುರ್ಯ ಕಿವಿಗೆ ದೇವಲೋಕದಾನಂದವೀಯುತ್ತಿತ್ತು ! 
ಇಂಥ ರಾತ್ರಿ ಈಗ ಕಳೆದು ಹೋಗಿದೆ ಯಾತ್ರಿ 
ಬೆಳಗಿನಲಿ ಇಲ್ಲಿ ಬಂದು ನೋಡೆ ಆ ಸಂತಸ ಇಲ್ಲ 
ಆ ಆನಂದವಿಲ್ಲ , ಉತ್ಸಾಹ ಉಲ್ಲಾ ಸಗಳಿಲ್ಲ ! 
ಆ ರಾತ್ರಿಯ ಸಹವಾಸದ ಅಗಲಿಕೆಯ ನೋವಿನುರಿಯಲ್ಲಿ 
ಉರಿದ ಪುಟ್ಟ ದೀಪವೊಂದು ಮಾತ್ರ ಉಳಿದಿದೆ . ಅದೂ ಕೂಡ ಮೌನ! 


ವೇಶ್ಯಾಗೃಹ ಸಾಮಾಜಿಕ ಜೀವನದ ಕೇಂದ್ರದಂತಿದ್ದರೆ, ' ಸ್ವತಂತ್ರ ' ವಿವಾಹಿತ 
ಹೆಣ್ಣು ಮಗಳು ಅನಿವಾರ್ಯವಾಗಿ ದೂರ ಹಿನ್ನೆಲೆಯಲ್ಲಿಯೇ ಉಳಿಯಬೇಕಾಗಿತ್ತು . 
ಒಬ್ಬ ಆಧುನಿಕ ಚರಿತ್ರಕಾರ ಗಾಲಿಬ್ ತನ್ನ ಪತ್ನಿಯನ್ನು ಪ್ರೇಮಿಸುತ್ತಿದ್ದನೆಂದು 
ತೋರಿಸಲು ಪ್ರಯತ್ನಿಸಿದ್ದಾರೆ.20 ಆದರೆ ಗಾಲಿಬ್ ದಂಪತಿಗಳಲ್ಲಿ ಯಾವುದೇ ದೃಷ್ಟಿ 
ಯಿಂದ ಏಕತೆ ಇರಲಿಲ್ಲವೆಂಬುದು ಸ್ಪಷ್ಟವಿದೆ. ಗಾಲಿಬ್ ದುಂದುವೆಚ್ಚ ಮಾಡುವವನೂ , 
ಸ್ವಭಾವದಿಂದ ಸುಖಲೋಲುಪನೂ ಆಗಿದ್ದನು . ಶಿಸ್ತಿನ ಹಾಗೂ ಅಚ್ಚುಕಟ್ಟಿನ ಜೀವನ 
ನಡೆಸಬೇಕೆನ್ನುವ ಅವನ ಹೆಂಡತಿಗೆ ಅವನು ಸಮಸ್ಯೆಯಾಗಿರಬೇಕು. ಉಮರಾವ 
ಬೇಗ ಏಳು ಮಕ್ಕಳಿಗೆ ಜನ್ಮವಿತ್ತಳು. ಆದರೆ ಬಾಲ್ಯಾವಸ್ಥೆಯಲ್ಲಿಯೇ ಏಳೂ 
ಮಕ್ಕಳು ನಿಧನ ಹೊಂದಿದವು. ಮಕ್ಕಳ ಸಾವು, ಒಬ್ಬ ' ಸ್ವತಂತ್ರ ' ಸ್ತ್ರೀಯು ಗಾಲಿಬ್ 
ನಂತಹ ಪತಿಯ ಜೊತೆಗೆ ಸಂಸಾರ ಮಾಡುವಾಗ ಅಳಿದುಳಿದ ಸಮಾಧಾನವನೂ 
ಕಸಿದು ಕೊಂಡಿತು. ಉಮರಾವ ಬೇಗಂ ತನ್ನ ಪತಿಯನ್ನು ಮದ್ಯಪಾನದಿಂದ ತಡೆಯಲು 
ಪ್ರಯತ್ನಿಸಿದಳು. ಆದರೆ ಅದು ನಿರರ್ಥಕವಾಯಿತು. ಕೊನೆಗೆ, ಅವಳು ಅವನು 
ಉಪಯೋಗಿಸಿದ ಪಾತ್ರೆಗಳನ್ನು ತೊಳೆಯದೆ ಪ್ರತ್ಯೇಕವಿಟ್ಟಳು. ಆದರೆ ಗಾಲಿಬ್ 
ಅವಳ ಮನನೋಯುವಂತೆ ಪ್ರತಿಯಾಗಿ ಏನನ್ನೂ ಮಾಡಲಿಲ್ಲ. ಅವರು ಇದ್ದ 
ಕ್ಕಿದ್ದಂತೆ ತಮ್ಮ ಜೀವನ ಮುಂದುವರಿಸಿದರು. ಉಮರಾವಬೇಗಂ ಗಾಲಿಬ್‌ನನ್ನು 
ಅವನ ಪಾಪಮಾರ್ಗಕ್ಕೆ ಅವನಷ್ಟಕ್ಕೆ ಬಿಟ್ಟು ದಿನಗಳೆದಂತೆ ಹೆಚ್ಚು ಧರ್ಮಿಷ್ಟಳೂ , 

1 ' ಸಾಕಿ ' ಎನ್ನುವ ಶಬ್ದಕ್ಕೆ ಉರ್ದು ಕಾವ್ಯದಲ್ಲಿ ಅರ್ಥದ ಅನೇಕ ಪದರುಗಳಿವೆ - ಪ್ರಣಯಿನಿ, 
ಪ್ರೇಯಸಿ, ಪ್ರಿಯತಮೆ , ನಲ್ಲೆ , ಸುರಾಪಾತ್ರ ತುಂಬಿಸುವ ಸಖಿ ಇತ್ಯಾದಿ ( ಅನುವಾದಕ ). 


ಮಕ್ಕಳ ಸಾ 


ಕಸಿದುಕೊನೆಯ ಜೊತೆಗೆ 


19 


ಉಪವಾಸ, ವ್ರತನೇಮ ಹಾಗೂ ಪ್ರಾರ್ಥನೆಗಳಲ್ಲಿ ಶ್ರದ್ಧೆಯುಳ್ಳವಳೂ ಆದಳು . 
ಒಂದು ವೇಳೆ ಗಾಲಿಬ್‌ನು ಮದುವೆಯೆಂದರೆ ಆಜನ್ಮ ಜೈಲುವಾಸವೆಂದು ಗಂಭೀರ 
ವಾಗಿಯೇ ಹೇಳಿದನೆಂದಿಟ್ಟುಕೊಂಡರೆ, ಗೌರವ ದೃಷ್ಟಿಯಿಂದ ಪರಿಶೀಲಿಸಿದಾಗ ಸತ್ಯಕ್ಕೆ 
ದೂರವೆನಿಸುತ್ತದೆ. ಅವನ ಪತ್ರಗಳು ಸಂಭಾಷಣೆಯ ತುಣುಕುಗಳು , ಸೊಗಸಿನ 
ಸುಳ್ಳುಗಳಿಂದ ತುಂಬಿವೆ . ಅಲ್ಲಿ ನಾವು ಅವನ ಜೀವನದ ದುಃಖದ ನೆನಹುಗಳನ್ನು 
ಹಾಗೂ ಅತಿಶಯದ ಭಾವೋದ್ವೇಗಗಳನ್ನು ಕಾಣಬಹುದು . 

ಕಾವ್ಯರಚನೆ ಹಾಗೂ ಮಾತುಗಾರಿಕೆಯ ಜೊತೆಗೆ ಗಾಲಿಬ್‌ನ ಇನ್ನೊಂದು 
ಆಸಕ್ತಿಯುಳ್ಳ ಕಾರ್ಯವೆಂದರೆ ತನ್ನ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು 
ಹೆಣಗಾಡುವುದಾಗಿತ್ತು . ೧೮೨೦ ರಿಂದ ಫಿರೋಜಪುರ ಝರ್ಕಾಲೋಹಾರು 
ಆಸ್ತಿಯಿಂದ ತನಗೆ ಇನ್ನೂ ಹೆಚ್ಚಿನ ವರ್ಷಾಶನ ಪ್ರಾಪ್ತವಾಗಬೇಕೆಂದು ತನ್ನ ಬೇಡಿಕೆ 
ಯನ್ನು ಬಲವಾಗಿ ಮಂಡಿಸುತ್ತ ಬಂದನಲ್ಲದೆ, ಅದನ್ನು ೧೮೫೭ ರವರೆಗೂ ಮುಂದು 
ವರಿಸಿಕೊಂಡು ಬಂದನು . ಈ ವಿಷಯಕ್ಕೆ ಸಂಬಂಧಿಸಿಯೇ ಅವನು ಕಲಕತ್ತಾಕ್ಕೆ 
ಪ್ರವಾಸ ಕೈಕೊಂಡನು . ಅವನು ಮನಸ್ಸಿಲ್ಲದೆ ಪ್ರಯಾಣ ಆರಂಭಿಸಿದನು. ಯಾಕೆಂದರೆ 
ಪ್ರವಾಸ ಅವನಿಗೆ ಒಗ್ಗುತ್ತಿರಲಿಲ್ಲ. ಆದರೆ ಪ್ರವಾಸದಿಂದಾಗಿ ಅನೇಕರನ್ನು ಭೆಟ್ಟಿ 
ಯಾಗಲು ಸಾಧ್ಯವಾಯಿತಲ್ಲದೆ ಭಾರತದ ಅತ್ಯಾಧುನಿಕ ಪಟ್ಟಣವನ್ನು ನೋಡುವ 
ಅವಕಾಶ ಪಡೆದನು . ಫಿರೋಜಪುರ ಝರ್ಕಾ-ಲೋಹಾರು ಆಸ್ತಿಯಿಂದ ವರ್ಷಾಶನ 
ಪಡೆಯುವ ಪ್ರಯತ್ನದ ಜೊತೆಗೆ ಉಳಿದ ಮೂಲಗಳಿಂದಲೂ ಸಂಭಾವನೆ ಪಡೆಯ 
ಬೇಕೆಂದು ಪ್ರಯತ್ನಿಸಿದನು . ಕೊನೆಗೆ, ರಾಮಪುರದ ನವಾಬರ ಉದಾರತೆಯ ಮೇಲೆ 
ತನ್ನ ಆಶೆಗಳನ್ನು ಕೇಂದ್ರೀಕರಿಸಿದನು . ಈಗ ಪ್ರಕಟವಾದ ಪತ್ರಗಳ ಹೊತ್ತಿಗೆ ಸಂಭಾ 
ವನೆಯನ್ನು ಕುರಿತು ಬೇಡಿಕೆಗಳು ಹಾಗೂ ತಲುಪಿದ ಬಗ್ಗೆ ರಸೀದಿಗಳು ಇವುಗಳನ್ನೇ 
ಹೆಚ್ಚಾಗಿ ಒಳಗೊಂಡಿದ್ದು , ಓದಲು ಕಷ್ಟಸಾಧ್ಯವಾಗಿದೆ.11 ಗಾಲಿಬ್ ಆರ್ಥಿಕ 
ಮುಗ್ಗಟ್ಟಿನಿಂದ ತೊಂದರೆಗೀಡಾಗಿರುವ ಕಾಲದಲ್ಲಿ, ಸ್ತುತಿಗಳ ಪ್ರಗಾಥಗಳನ್ನು 
ರಚಿಸುವಲ್ಲಿ ವ್ಯಕ್ತಿಗೌರವಕ್ಕೆ ಧಕ್ಕೆಯುಂಟಾಗುವುದೆಂಬ ಭಯ ಆವರಿಸಿಲ್ಲದಿರುವುದು 
ಆಶ್ಚರ್ಯಕರ . ಆದರೆ ೧೮೪೨ ರಲ್ಲಿ ದೆಹಲಿಯಲ್ಲಿ ಅದೇ ಆರಂಭವಾದ ಕಾಲೇಜಿನಲ್ಲಿ 
ಪ್ರಾಧ್ಯಾಪಕನಾಗಿ ದುಡಿಯುವ ಅವಕಾಶ ಒದಗಿ ಬಂದಾಗ, ಮರ್ಯಾದೆಯ ದೃಷ್ಟಿ 
ಯಿಂದ ಅದನ್ನು ತಿರಸ್ಕರಿಸಿದನು. ಈ ಉದ್ಯೋಗಾವಕಾಶದ ಬಗ್ಗೆ ಅವನ ಹೆಸರನ್ನು 
ಪ್ರಧಾನಕಾರ್ಯದರ್ಶಿ ಥಾಂಪ್ಸನ್ನನಿಗೆ ಶಿಫಾರಸು ಮಾಡಲಾಗಿತ್ತು . ಅವನು ಗಾಲಿಬ್ 
ನನ್ನು ಭೇಟಿಯಾಗಲು ಹೇಳಿ ಕಳುಹಿಸಿದನು . ಗಾಲಿಬ್‌ನು ಸಂದರ್ಶನಕ್ಕಾಗಿ ಪಾಲ್ಕಿ 
ಯಲ್ಲಿ ಹೊರಟನು . ಥಾಂಪ್ಸನ್ನನಿಗೆ ಆತ ಬಂದಿರುವ ಸುದ್ದಿ ತಲುಪಿತು. ಅವನು 
ಗಾಲಿಬ್‌ನಿಗೆ ಒಳಗೆ ಬರಹೇಳಿದನು . ಗಾಲಿಬ್ ಪಾಲ್ಕಿಯಿಂದ ಇಳಿದು ಹೊರಗೆ 
ನಿಂತನು . ಥಾಂಪ್ಸನ್ನು ತನ್ನನ್ನು ಕರೆದೊಯ್ಯಲು ಹೊರಗೆ ಬರಬಹುದೆಂದು 
ನಿರೀಕ್ಷಿಸಿದನು . ಆದರೆ ಥಾಂಪ್ಸನ್ ಒಳಗೆ ಇವನ ಆಗಮನವನ್ನು ನಿರೀಕ್ಷಿಸುತ್ತಿದ್ದನು. 
ಆ ಬಳಿಕ ಗಾಲಿಬ್ ಒಳಗೆ ಏಕೆ ಬರಲಿಲ್ಲವೆಂಬುದನ್ನು ಕೇಳಿ ತಿಳಿದುಕೊಂಡ ಮೇಲೆ 
ಥಾಂಪ್ಸನ್ ಹೊರಬಂದನು. ದರ್ಬಾರದ ರೀತಿನೀತಿಯಂತೆ ಕೇವಲ ಅತಿಥಿಗಳನ್ನು 

20 | 


ಮಾತ್ರ ಸ್ವಾಗತಿಸುವ ಪದ್ಧತಿಯಿದೆಯೆಂದೂ , ನೌಕರಿಗಾಗಿ ಬರುವ ಅಭ್ಯರ್ಥಿಗಳನ್ನು 
ಸ್ವಾಗತಿಸುವ ಪರಿಪಾಠವಿಲ್ಲವೆಂದೂ ಥಾಂಪ್ಸನ್ ಗಾಲಿಬ್‌ನಿಗೆ ತಿಳಿಸಿದನು . ಆಗ 
ಗಾಲಿಬ್ ಸರ್ಕಾರಿ ಸೇವೆಯಿಂದ ತನ್ನ ಸ್ಥಾನ ಮಾನ ಹೆಚ್ಚಬೇಕಾಗಿತ್ತೇಹೊರತು ಕಡಿಮೆ 
ಯಾಗುವುದಲ್ಲವೆಂದು ಹೇಳಿ, ಅಲ್ಲಿಂದ ಹೊರಟುಬಿಟ್ಟನು. ಈ ಘಟನೆ , ಅವನ 
ವಾಸ್ತವಿಕ ಘನತೆ, ಗೌರವಗಳನ್ನು ಹೆಚ್ಚು ಸ್ಪಷ್ಟಗೊಳಿಸುವುದಿಲ್ಲ. ಸಮಾಜದಲ್ಲಿ 
ಅವನ ಸ್ಥಾನ ಮಾನ ಶ್ರೇಷ್ಟವಾಗಿದ್ದರೂ ಉಪಜೀವನ ತುಂಬ ಕಷ್ಟಕರವಾಗಿತ್ತು . 
ಸಾಲಗಾರರ ಕಾಟ, ರಾಜ ಮಹಾರಾಜರ, ನವಾಬರ ಉದಾಸೀನತೆ ಅವನ ಸ್ಥಿತಿ ಚಿಂತಾಜನಕ 
ವಾಗಿರುವಂತೆ ಮಾಡಿದವು. ಅವನ ಕಾವ್ಯದಲ್ಲಿ ಬರುವ ನೋವು 
, ಕಷ್ಟ , ಕವಿಯ 
ಕಲ್ಪನೆಯಿಂದ ಸೃಷ್ಟಿಗೊಂಡವುಗಳಲ್ಲ, ವಾಸ್ತವಿಕವಾಗಿ ಅವುಗಳನ್ನು ಆತ ನಿತ್ಯಜೀವನದಲ್ಲಿ 
ಅನುಭವಿಸಿರುವನೆಂಬುದು ನಮಗೆ ಸ್ಪಷ್ಟವಾಗುತ್ತದೆ. 

ಎಂಥ ಕಷ್ಟಕರ ಸ್ಥಿತಿಯೂ ಆತನ ಹಾಸ್ಯರಸವನ್ನು ಬತ್ತಿಸಲಿಲ್ಲ. ಹಣದ 
ಕೊರತೆಯಿಂದಾಗಿ ಬಟ್ಟೆ ಕಪಾಟು ಮಾರುವ ಪ್ರಸಂಗ ಬಂದಾಗ ತನ್ನ ಸ್ನೇಹಿತನಿಗೆ ಹೀಗೆ 
ಬರೆದನು : “ ಉಳಿದವರು ರೊಟ್ಟಿ ತಿಂದು ಜೀವಿಸಿದರೆ ನಾನು ನನ್ನ ಬಟ್ಟೆಗಳನ್ನು 
ತಿಂದು ಜೀವಿಸುತ್ತೇನೆ ". ತನ್ನ ಜೀವನದ ಕೊನೆಯ ದಿನಗಳಲ್ಲಿ ಅವನು ತನ್ನ ಮರಣ 
ಶಾಸನಗಳನ್ನು ರಚಿಸುತ್ತ ಒಂದು ವಿಚಿತ್ರ ರೀತಿಯ ಸಂತೋಷವನ್ನು ಅನುಭವಿಸುತ್ತಿದನು . 
ಅವನು ಎಷ್ಟೋ ವರುಷಗಳನ್ನು ತನ್ನ ಮರಣದ ವರುಷಗಳೆಂದು ಉಲ್ಲೇಖಿಸಿಕೊಂಡಿ 
ದ್ದಾನೆ. ಒಂದು ವರ್ಷ ದೆಹಲಿಯಲ್ಲಿ ಪಿಡುಗು ಹಬ್ಬಿದಾಗ, ಅದೇ ವರ್ಷವನ್ನೇ 
ಇವನು , ತಾನು ಬರೆದ ಮರಣಶಾಸನದಲ್ಲಿ ತನ್ನ ಮರಣದ ವರುಷವೆಂದು ಉಲ್ಲೇಖಿಸಿ 
ಕೊಂಡಿದ್ದನು . ಆದರೆ ಅವನು ಪಿಡುಗಿನಿಂದ ಪಾರಾದನು . ಅವನು ತನ್ನ ಸ್ನೇಹಿತನಿಗೆ 
ಬರೆದ ಪತ್ರದಲ್ಲಿ ಹೀಗೆ ಹೇಳಿದ್ದಾನೆ: “ ನನ್ನ ಭವಿಷ್ಯದಲ್ಲಿ ಯಾವ ದೋಷವೂ ಇಲ್ಲ. 
ಪಿಡುಗಿನಿಂದ ಸಾಯುವುದು ಒಳ್ಳೆಯದಲ್ಲವೆಂದು ನಾನು ಭಾವಿಸಿದೆ. ನಿಜವಾಗಿಯೂ 
ಅಂಥ ಸಾವು ನನ್ನ ಗೌರವಕ್ಕೆ ಧಕ್ಕೆ ತರುವಂತಹದ್ದು. ವಾತಾವರಣ ತಿಳಿಯಾದಮೇಲೆ 
ಏನನ್ನು ಮಾಡಲಾದೀತು, ಎಂಬುದನ್ನು ನೋಡೋಣ”. 

೧೮೫೭ರ ಹೋರಾಟದ ನಂತರ , ಪಂಜಾಬರಾಜ್ಯದಲ್ಲಿ ಭಾಷಾಂತರಕಾರರೆಂದು 
ಕೆಲಸ ಮಾಡುವ ಪಂಡಿತ ಮೋತಿಲಾಲ ಎಂಬವರು , ಪಂಜಾಬದ ಚೀಫಕಮಿಷನರ್ 
ಜೊತೆಗೆ ದೆಹಲಿಗೆ ಬಂದಿದ್ದರು . ರಾಷ್ಟ್ರೀಯ ಮನೋಭಾವನೆ ಹಾಗೂ ಕವಿಗಳ 
ಬಗ್ಗೆ ಗೌರವವುಳ್ಳ ಅವರು, ಮಿರ್ಜಾ ಗಾಲಿಬ್‌ನನ್ನು ಭೆಟ್ಟಿಯಾದರು . ಆಗ ಗಾಲಿಬ್‌ನ 
ವರ್ಷಾಶನವನ್ನು ತಡೆಹಿಡಿಯಲಾಗಿತ್ತು . ಹಾಗೂ ಅವನು ಸಭೆ ಸಮಾರಂಭಗಳಿಗೆ ಹೋಗ 
ಬಾರದೆಂಬ ಕಟ್ಟಪ್ಪಣೆಯನ್ನೂ ವಿಧಿಸಲಾಗಿತ್ತು . ಆದ್ದರಿಂದ ಗಾಲಿಬ್ ಆಗ ಬಹಳಷ್ಟು 
ವ್ಯಥೆಗೊಂಡು ಅಂತರ್ಮುಖಿಯಾಗಿದ್ದನು . ಮೋತಿಲಾಲರೊಂದಿಗೆ ಆತ ಹೀಗೆ 
ಹೇಳಿದನು : “ ನಾನು ಒಂದುದಿನವೂ ಕುಡಿಯದೇ ಹೋದ ಪಕ್ಷದಲ್ಲಿ ನಾನೊಬ್ಬ 
ಕಾಫಿರನೆಂದು ತಿಳಿಯಿರಿ; ನಾನು ಒಂದು ದಿನವೂ ನಮಾಜು ಮಾಡದೆ ಹೋದರೆ 
ಮುಸ್ಲಿಮನಲ್ಲವೆಂದು ತಿಳಿಯಿರಿ. ಸರಕಾರ ನನ್ನನ್ನು ಬಂಡುಗಾರ ಮುಸಲ್ಮಾನನೆಂದು 
ಏಕೆ ಭಾವಿಸಿತೋ ತಿಳಿಯದು ! ” 12 

21 


ಸಂಪ್ರದಾಯಗಳು ಹಾಗೂ ಸಾಂಪ್ರದಾಯಿಕ ಧರ್ಮದ ಬಗ್ಗೆ ಹೇಳುವಾಗಲೆಲ್ಲ 
ಗಾಲಿಬ್ ಚತುರೋಕ್ತಿಗಳನ್ನು ಹೇರಳವಾಗಿ ಉಪಯೋಗಿಸುತ್ತಾನೆ. ಗಾಲಿಬ್‌ನ 
ಮನೆಯ ಒಂದು ಬದಿಗೆ ಚಿಕ್ಕ ಬಾಗಿಲುಳ್ಳ ಕೋಣೆಯಿದ್ದಿತು . ಈ ಕೋಣೆಯಲ್ಲಿ 
ಪ್ರವೇಶಿಸಬೇಕಾದರೆ ಬಹಳಷ್ಟು ಬಾಗಬೇಕಾಗುತ್ತಿತ್ತು. ಬೇಸಿಗೆಯ ದಿನಗಳಲ್ಲಿ 
ಗಾಲಿಬ್‌ನು ಸಾಮಾನ್ಯವಾಗಿ ಮುಂಜಾನೆ ೧೦ ರಿಂದ ಮಧ್ಯಾಹ್ನ ೪ರ ವರೆಗೆಕೋಣೆಯಲ್ಲಿ 
ಸಮಯ ಕಳೆಯುತ್ತಿದ್ದನು . ಒಮ್ಮೆ ಬೇಸಿಗೆಯಲ್ಲಿ ರಮಜಾನ ಹಬ್ಬದ ಸಮಯದಲ್ಲಿ 
ಮುಫಿಸದರುದ್ದೀನ ಅಜುರ್ದಾಹ ಎಂಬುವವರು ಗಾಲಿಬ್‌ನನ್ನು ಭೆಟ್ಟಿಯಾಗಲು 
ಮಧ್ಯಾಹ್ನದ ವೇಳೆಗೆ ಬಂದರು. ಆಗ ಗಾಲಿಬ್‌ನು ತನ್ನ ಸ್ನೇಹಿತರೊಂದಿಗೆ 
ಚದುರಂಗವಾಡುತ್ತಿದ್ದನು. 18 ರಮಜಾನದಲ್ಲಿ ಚದುರಂಗವಾಡುತ್ತಿರುವ ಗಾಲಿಬ್‌ನನ್ನು 
ನೋಡಿ ಆ ಮೌಲಾರು ಹೀಗೆಂದರು : “ ಸಂಪ್ರದಾಯದ ಪ್ರಕಾರ ರಮಜಾನ 
ತಿಂಗಳಲ್ಲಿ ಸೈತಾನನನ್ನು ಬಂಧಿಸುತ್ತಾರೆಂದು ಹೇಳಲಾಗುತ್ತದೆ. ಆದರೆ ನನಗೀಗ 
ಸಂಪ್ರದಾಯದ ಬಗ್ಗೆ ಸಂಶಯಬರುತ್ತದೆ . ಇದಕ್ಕೆ ಗಾಲಿಬ್ ನೀಡಿದ ಉತ್ತರ 
ಹೀಗೆ: “ ಸನ್ನಿತರೆ, ಸಂಪ್ರದಾಯವು ನಿರ್ದೋಷವಿದೆ. ಆದರೆ ನೀವು ಇದೇ 
ಕೋಣೆಯಲ್ಲಿಯೇ ಸೈತಾನನನ್ನು ಬಂಧಿಸಲಾಗಿದೆಯೆಂಬುದನ್ನು ಅರಿಯಿರಿ " 14 

ಗಾಲಿಬ್ ಸುರಾಪ್ರಿಯನಾಗಿದ್ದನು. ಅದನ್ನು ಹೊಗಳುವಲ್ಲಿ ಅವನು ಎಂದೂ 
ದಣಿಯಲಿಲ್ಲ. ಆದರೂ ತನ್ನ ಈ ಪಾಪಕ್ಕೆ ಆಗಾಗ ಹಳಿದುಕೊಳ್ಳುತ್ತಿದ್ದನು. ತಾನು 
ಕುಡುಕನೆಂಬುದನ್ನು ಎಳ್ಳಷ್ಟೂ ಮರೆಮಾಜದೆ ಹೇಳುತ್ತಿದ್ದನು. ಯಾರೋ ಒಬ್ಬರು 
ಕುಡಿಯುವುದು ಕೆಟ್ಟ ಚಟವೆಂದು ನುಡಿದಾಗ ಅವನು ಕುಡಿಯುವುದರಲ್ಲಿ ಯಾವ 
ತಪ್ಪಿದೆ ಎಂದು ಸರಳವಾಗಿ ಕೇಳಿದನು . ಆಗ ಅವನು ದೇವರು ಕುಡುಕನ ಪ್ರಾರ್ಥನೆ 
ಯನ್ನು ಕೇಳುವುದಿಲ್ಲ ಎಂದನು. ಅದಕ್ಕೆ ಗಾಲಿಬ್ ಉತ್ತರ ನೀಡಿದುದು ಹೀಗೆ: 
“ ಮನುಷ್ಯನಿಗೆ ಕುಡಿಯಲು ಸುರೆ ಸಿಕ್ಕಾಗ ಅವನು ಏತಕ್ಕಾಗಿ ದೇವರನ್ನು ಪ್ರಾರ್ಥಿಸ 
ಬೇಕು ” ? 15 ಅವನ ಸ್ನೇಹಬಳಗದಲ್ಲಿ ಎಷ್ಟು ಜನರಿಗೆ ಕುಡಿಯುವ ಅಭ್ಯಾಸವಿತ್ತೆಂದು 
ನಿಶ್ಚಿತವಾಗಿ ಹೇಳಲಿಕ್ಕಾಗುವುದಿಲ್ಲ. ಅವನು ಮನೆಗೆ ಬಂದ ಮಿತ್ರರಿಗೆ ಮದ್ಯ ನೀಡು 
ತಿದ್ದನೆಂಬುದಕ್ಕೆ ಯಾವ ಆಧಾರಗಳೂ ಇಲ್ಲ. ಅವನ ಗೆಳೆಯರು ಸಾಮಾನ್ಯವಾಗಿ 
ಬೈಗಿನಲ್ಲಿ ಗಾಲಿಬ್‌ನನ್ನು ಭೇಟಿಯಾಗಲು ಹಾಗೂ ಅವನ ಸೊಗಸಾದ ಮಾತುಗಾರಿಕೆ 
ಕೇಳಿ ಆನಂದಿಸಲು ಬರುತ್ತಿದ್ದರು . ಅಮಲೇರಿದ ಗಾಲಿಬ್‌ನ ಮಾತು ರೋಚಕ 
ವಾಗಿರುತ್ತಿದ್ದಿತು. ಒಮ್ಮೆ ಇವನ ಸಾಲಗಾರ ಇವನನ್ನು ಕೋರ್ಟಿಗೆ ಎಳೆದನು. 
ಮುಫಿಸದರುದ್ದೀನ ಅಜುರದಾಹ ಎಂಬವರು ನ್ಯಾಯಾಧೀಶರಾಗಿದ್ದರು. ಗಾಲಿಬ್‌ನು 
ವಾದಿಗೆ ಉತ್ತರರೂಪವಾಗಿ ಈ ಪದ್ಯವನ್ನು ಹೇಳಿದನು : 


ಬಡತನದಲ್ಲ ಉದ್ರಿ ಸೆರೆ ಕುಡಿಯುತ್ತಿದ್ದ ನನಗೆ 
ಇದು ಅನಾವಶ್ಯಕ ಖರ್ಚು, ಇದೊಮ್ಮೆ ತೊಂದರೆಗೆ 
ಈಡುಮಾಡುತ್ತದೆ ಎಂಬುದು ಗೊತ್ತಿತ್ತು ! 


22 


ನ್ಯಾಯಾಧೀಶರು ನಸುನಕ್ಕು ವಾದಿಯ ಪರವಾಗಿ ತೀರ್ಪನ್ನಿತ್ತರು. ಹಾಗೂ ತಮ್ಮ 
ಜೇಬಿನಿಂದ16 ವಾದಿಗೆ ಕೊಡಬೇಕಾದ ಹಣವನ್ನು ಕೊಟ್ಟರು. 
- ೧೮೩೫ ರಲ್ಲಿ ಗಾಲಿಬ್‌ನ ಸಾಲಗಾರರು ಗಾಲಿಬ್‌ನ ವಿರುದ್ದ ಕೋರ್ಟಿನ ಡಿಕ್ಕಿ 
ಪಡೆದುಕೊಂಡು ಬಂದರು. ಆಗಿನ ದಿನಗಳಲ್ಲಿ ಸಭ್ಯಗೃಹಸ್ತರನ್ನು ಸಾಲದ 
ಸಲುವಾಗಿಯೇ ಅವರ ಮನೆಯಲ್ಲಿ ಅವರನ್ನು ಬಂಧಿಸುತ್ತಿರಲಿಲ್ಲ. ಆದರೆ ಸಾಲ 
ಕೊಟ್ಟವರು ಸಾಲಗಾರನಾದವನು ಮನೆಯಿಂದ ಹೊರಬಿದ್ದರೆ ಮಾತ್ರ ಅವನನ್ನು 
ಬಂಧಿಸುತ್ತಿದ್ದರು. ಗಾಲಿಬ್‌ನು ಈ ಕಾರಣದಿಂದಾಗಿಯೇ ಮನೆಬಿಟ್ಟು ಹೊರಗೆ 
ಹೊರಡುತ್ತಿರಲಿಲ್ಲ. ಕತ್ತಲಾದನಂತರವೇ ತನ್ನ ಸ್ನೇಹಿತರನ್ನು ಭೇಟಿಯಾಗಲು 
ಹೋಗುತ್ತಿದ್ದನು. ಆ ನಿಯಮ ಎಷ್ಟು ದಿನಗಳವರೆಗೆ ಜಾರಿಯಲ್ಲಿದ್ದಿತೆಂಬುದು ಖಚಿತ 
ವಾಗಿ ತಿಳಿಯದು. ಆದರೆ ಕೆಲವು ಅಪರಾಧಗಳಿಗಾಗಿ ಗಣ್ಯನಾಗರಿಕರನ್ನು ಸಹ ಅವರ 
ಮನೆಯಲ್ಲಿಯೇ ಬಂಧಿಸಬಹುದಾಗಿತ್ತು . ಒಮ್ಮೆ ಗಾಲಿಬ್ ಚದುರಂಗವನ್ನು ಪಣಕ್ಕೆ ಹಚ್ಚಿ 
ಆಡುತ್ತಿದ್ದನು . ಇದು ಒಂದು ರೀತಿಯಾದ ಜೂಜಾಟವೇ ಆಗಿದ್ದಿತು . ಪೋಲೀಸನು17 
ಬಹುಶಃ ಗಾಲಿಬ್‌ನನ್ನು ದ್ವೇಷಿಸುತ್ತಿದ್ದನೋ ಏನೋ ಇಲ್ಲವೆ ಅತಿಯಾದ ಕರ್ತವ್ಯ ನಿಷ್ಠೆ 
ಯಿಂದಲೋ ಏನೋ ಗಾಲಿಬ್‌ನನ್ನು ಜೂಜಾಡುವಾಗ ಬಂಧಿಸಿ ಜೈಲಿಗೆ ಕಳಿಸಿದನು . 

ಮ್ಯಾಜಿಸ್ಟ್ರೇಟ್‌ರೆದುರು ವಿಚಾರಣೆ ನಡೆದಾಗ ಗಾಲಿಬ್‌ನು ಅಪರಾಧಿಯೆಂದು 
ನಿರ್ಣಯವಾಗಿ ಅವನಿಗೆ ಆರುತಿಂಗಳ ಕಠಿಣ ಶಿಕ್ಷೆಯನ್ನು ಹಾಗೂ ೨೦೦ ರೂಪಾಯಿ 
ದಂಡವನ್ನೂ ವಿಧಿಸಲಾಯಿತು. ಒಂದುವೇಳೆ ದಂಡದ ಹಣವನ್ನು ಕೊಡಲಾಗದಿದ್ದಲ್ಲಿ 
ಅವನು ಮತ್ತೆ ಆರು ತಿಂಗಳು ಶಿಕ್ಷೆ ಅನುಭವಿಸಬೇಕೆಂದು ವಿಧಿಸಲಾಯಿತು. ಗಾಲಿಬ್‌ನು 
ಐವತ್ತು ರೂಪಾಯಿ ಹೆಚ್ಚಿನ ದಂಡವನ್ನು ಕೊಟ್ಟದ್ದಾದರೆ ಕಠಿಣ ಶಿಕ್ಷೆಯನ್ನು ಸಾದಾ 
ಶಿಕ್ಷೆಯನ್ನಾಗಿ ಪರಿವರ್ತಿಸಲು ಅನುವು ಮಾಡಿಕೊಡಲಾಗುವುದೆಂದು ತಿಳಿಸಲಾಯಿತು. 
ಅವನಿಗೆ ಮೂರು ತಿಂಗಳವರೆಗೆ ಕೊಟ್ಟ ಸಾದಾ ಶಿಕ್ಷೆ ಒಂದರ್ಥದಲ್ಲಿ ಜೈಲುವಾಸ 
ವಾಗಿರಲಿಲ್ಲ. ಅವನ ಮಿತ್ರರು ಅವನನ್ನು ಭೆಟ್ಟಿಯಾಗಬಹುದಿತ್ತು ಹಾಗೂ ಅವನ 
ಮನೆಯಲ್ಲಿಯೇ ಸಿದ್ದವಾಗಿಬಂದ ಅಡಿಗೆಯನ್ನು ಅವನು ಸ್ವೀಕರಿಸಬಹುದಾಗಿತ್ತು . 
ಈ ಎಲ್ಲ ಘಟನೆ ಸಂಭವಿಸಿದ್ದು ೧೮೪೭ರಲ್ಲಿ. ಆಗ ಗಾಲಿಬ್‌ನು ದೆಹಲಿಯ 
ಶ್ರೀಮಂತವರ್ಗದಲ್ಲಿ ಸಾಕಷ್ಟು ಸುಪರಿಚಿತನಾಗಿದ್ದನು. ಸಾಮ್ರಾಟ್ ಬಹಾದ್ದೂರ 
ಶಾಹನೇ ಸ್ವತಃ ಜೇಲಿನ ಅಧಿಕಾರಿಗೆ ಗಾಲಿಬ್‌ನನ್ನು ಬಿಡುಗಡೆ ಮಾಡಬೇಕೆಂದು 
ಶಿಫಾರಸು ಮಾಡಿದನು. ಆದರೆ ವಿಷಯವು ನ್ಯಾಯಾಲಯಕ್ಕೆ ಹೋದ ಮೇಲೆ 
ಏನನ್ನು ಮಾಡಲೂ ಸಾಧ್ಯವಾಗಲಿಲ್ಲ. ಗಾಲಿಬ್‌ನು ಸಾಮಾಜಿಕ ಅಂತಸ್ತಿನ ವಿಷಯ 
ಗಳಲ್ಲಿ ಬಹಳ ಸೂಕ್ಷ್ಮಮತಿಯಾಗಿದ್ದನು . ಆದರೆ ತನ್ನ ಮಿತ್ರರೆದುರು ತನ್ನನ್ನು ತಾನೇ 
ಹಳಿದುಕೊಳ್ಳುತ್ತಿದ್ದನು . ಆದ್ದರಿಂದ ಸ್ವಾಭಾವಿಕವಾಗಿ ಜೈಲುವಾಸದ ಸುದ್ದಿ ಅವನಿಗೆ 
ಆಘಾತವುಂಟುಮಾಡಿತು . ಅವನು ಪರ್ಸಿಯನ್ ಭಾಷೆಯಲ್ಲಿ ಬರೆದ ' ಕಸೀದಾ? 
ಅವನ ಪ್ರತಿಕ್ರಿಯೆಯನ್ನು ಸ್ಪಷ್ಟವಾಗಿ ಹೇಳುತ್ತದೆ. ತಾನು ತಾನಾಗಿದ್ದುದಕ್ಕೆ ಜಗತ್ತು 
ತನ್ನನ್ನು ಶಿಕ್ಷಿಸುತ್ತಿದೆಯಲ್ಲ ಎಂಬುದೇ ಅವನ ಪ್ರತಿಕ್ರಿಯೆಯಾಗಿತ್ತು . 

23 


ವಾಗಿರಲಿ 


ಸಿದ್ಧವಾಗಿಬಂದರು 
೧೮೪೭ರಲ್ಲಿನ 
ಸಾಮಾ 


ಆಘಾತವುಂಟುತ್ತಿದ್ದನು. ಆದ್ದರಿಂದನು. ಆದರೆ ತಾ ಸಾಮಾಜಿಕಅಂದ 


ನಾನು ಮನುಷ್ಯ ಸ್ವಭಾವದವನಾಗಿದ್ದೇನೆ. ಮನುಷ್ಯನಾಗಿ ಹುಟ್ಟಿದ್ದೇನೆ 
ನನಗೆಷ್ಟು ಸಾಧ್ಯವೋ ಅಷ್ಟು ಪಾಪಮಾಡಬಲ್ಲೆ , ಎನ್ನುವ ಅಭಿಮಾನ ನನಗಿದೆ. . . 
ದ್ರಾಕ್ಷಾರಸದ ನನ್ನ ಪೂಜೆಯನ್ನು ನಾನೆಂದೂ ನಿಲ್ಲಿಸುವುದಿಲ್ಲ 
ಭೋರಿಡುವ ಗಾಳಿಯ ಸುಳಿಯಲ್ಲಿ 
ನಾನು ಸದಾ ಜಿಗಿಯುತ್ತಿರುತ್ತೇನೆ! 

ಗಾಲಿಬ್ ಸಂತೋಷದಿಂದ ತುಂಬಿದ ಶ್ರೇಷ್ಠ ಅನುಯಾಯಿಯಂತೆ, ಜೀವಿತವೇ 
ಶಿಕ್ಷೆಯಾದ ಅಸಹಾಯಕ ಪ್ರಾಣಿಯಂತೆ ತನ್ನ ಜೀವನವನ್ನು ಪರಿಪೂರ್ಣಗೊಳಿಸಲು 
ಅಸಮರ್ಥನಾದವನಂತೆ, ಭಿನ್ನ ಭಿನ್ನ ದೃಷ್ಟಿಕೋನಗಳಿಂದ ಸ್ವವಿಶ್ಲೇಷಣೆ ಮಾಡಿಕೊಳ್ಳು 
ತಿದ್ದನು. 

“ ಸೃಷ್ಟಿಕರ್ತನು ನನ್ನಲ್ಲಿ ತುಂಬಿದ ಸಾವಿರ ಪ್ರವೃತ್ತಿಗಳಲ್ಲಿ ಉದ್ದೇಶರಹಿತವಾದ 
ಅಲೆದಾಟ. ತನ್ನವರೆನ್ನುವವರ ಬಂಧನದಿಂದ ದೂರವಿರುವುದು , ತ್ಯಾಗ ಹಾಗೂ 
ಉದಾರತೆ ಇವು ಹೆಚ್ಚು ಎದ್ದು ಕಾಣುತ್ತವೆ. ಒಂದು ಕೋಲಿಗೆ ಡಬ್ಬಿ , ರಗ್ಗು ಹಾಗೂ 
ಹಗ್ಗವನ್ನು ( ಕಾವಡಿಯಂತೆಮಾಡಿ) ಕಟ್ಟಿಕೊಂಡು ಇಂದು ಶಿರಾಜ ನಾಳೆ ಇಜಿಪ 
ನಾಡಿದ್ದು ನಜಾಫ್ದಲ್ಲಿ ಇರುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಇಡೀ ಜಗತ್ತಿಗೆ ಅತಿಥೇಯ 
ನಾಗುವ ಯೋಗ್ಯತೆಯೂ ಇಲ್ಲ. ಇಡೀ ಜಗತ್ತಿನ ಯೋಗಕ್ಷೇಮ ಚಿಂತನೆ ನನ್ನ 
ಆಳವನ್ನು ಮಾರಿದ್ದರೂ ಸಹ ನಾನಿದ್ದ ಪಟ್ಟಣದಲ್ಲಾದರೂ ಎಲ್ಲರಿಗೂ ಹೊಟ್ಟೆಗೆ 
ಹಿಟ್ಟು, ಮೈಗೆ ಬಟ್ಟೆ ಸಿಗುವಂತೆ ನೋಡಿಕೊಳ್ಳುತ್ತಿದ್ದೆ. ”18 . 
- ಗಾಲಿಬ್‌ನಿಗೆ ಊರೂರು ಅಲೆಯುವುದು ಒಗ್ಗು ತ್ತಿರಲಿಲ್ಲ. ಅವನಿಗೆ ಮನೆಯಲ್ಲಿಯೇ 
ಇದ್ದು ಗೆಳೆಯರೊಂದಿಗೆ ಮಾತನಾಡುವುದು, ಹೆಚ್ಚು ಸೇರುತ್ತಿದ್ದಿತು. ಅವನು 
ತನಗೆ ಭೆಟ್ಟಿಯಾಗಲು ಬಂದು ಹೋದಸ್ನೇಹಿತರನ್ನು ಕಾಣಲು ತಪ್ಪದೆ ಹೋಗುತ್ತಿದ್ದನು. 
ಆದರೆ ಅವನ ಎಲ್ಲ ಚಟುವಟಿಕೆಗಳ ಕೇಂದ್ರಬಿಂದು ಅವನ ಕೋಣೆಯೇ ಆಗಿದಿತು. 
ಅವನು ಯಾವುದೇ ರೀತಿಯ ವ್ಯಾಯಾಮ ಮಾಡುತ್ತಿರಲಿಲ್ಲ. ಹಾಗೂ ಹೆಚ್ಚಾಗಿ 
ಮಾಂಸವನ್ನೇ ಸೇವಿಸುತ್ತಿದ್ದ. ಇದರಿಂದಾಗಿಯೇ ಬಹುಶಃ ಅವನ ಆರೋಗ್ಯವು ಹದ 
ಗೆಟ್ಟಿರಬೇಕು. ಅವನು ತನ್ನ ಕೊನೆಯ ದಿನಗಳಲ್ಲಿ ಬರೆದ ಪತ್ರಗಳಲ್ಲಿ ತನ್ನ ದೈಹಿಕ 
ನೋವಿನ ಬಗ್ಗೆ ಉಲ್ಲೇಖಿಸಿದ್ದಾನೆ. ಅವನ ಉದಾರತೆಯ ಬಗ್ಗೆ ಸಂಶಯಕ್ಕೆ ಆಸ್ಪದವೇ 
ಇಲ್ಲ. ಯಾವ ಭಿಕ್ಷುಕನೂ ಕೂಡ ಅವನ ಬಾಗಿಲಿನಿಂದ ಬರಿಗೈಯಲ್ಲಿ ಹೋಗಲಿಲ್ಲ. 
ಅವನು ತನ್ನ ಮಿತ್ರರಿಗೆ ಹಾಗೂ ಬಂಧುಗಳಿಗೆ ಎಲ್ಲ ರೀತಿಯ ಸಹಾಯ ಮಾಡುತ್ತಿದ್ದನು. 
ಒಂದೊಂದುಸಲ ಅವನ ಪೂರ್ವಾಪರ ವಿಚಾರವಿಲ್ಲದ ಉದಾರತನವೇ ಅವನಿಗೆ 
ಆರ್ಥಿಕ ಮುಗ್ಗಟ್ಟನ್ನು ತರುತ್ತಿದ್ದಿತು. 

ಇತ್ತಿತ್ತಲಾಗಿ ನಮ್ಮ ಕಾಲದಲ್ಲಿ ಸಾಮಾಜಿಕ ಸಿದ್ಧಾಂತಗಳು ಕವಿಗೆ ಹಾಗೂ ಕಾವ್ಯಕ್ಕೆ 
ರೂಪರೇಷೆಗಳನ್ನು ಹಾಕಿಕೊಟ್ಟಿವೆ. ಇದರಿಂದಾಗಿ ಕವಿ ಹಾಗೂ ಅವನ ಕಾವ್ಯ 
ಸಮಾಜ ಹಾಗೂ ರಾಷ್ಟ್ರದ ಧೋರಣೆಗಳನ್ನು ಮಾರಲಾರವು. ಈ ಉದ್ದೇಶಗಳು 
ಉದಾತ್ತವಾಗಿರಬಹುದು. ಆದರೆ ಅವುಕವಿಗೆ ಯಾವ ಸ್ವಾತಂತ್ರ್ಯವನ್ನೂ ಕೊಡುವುದಿಲ್ಲ. 


24 


ತದ್ವಿರುದ್ಧವಾಗಿ ಕೆಲವು ವಿಮರ್ಶಾಪರಂಪರೆಗಳು ಕವಿಯನ್ನು ಜೀವನದಾಚೆಗಿಂದ 
ನೋಡಲು ಬಯಸುತ್ತವೆ. ತತ್ಪರಿಣಾಮವಾಗಿ, ಕವಿಯನ್ನು ಹಾಗೂ ಐತಿಹಾಸಿಕ 
ಸಂದರ್ಭವನ್ನು ಬಿಟ್ಟು ಅವನ ಕಾವ್ಯ ಕೇವಲ ಕಾಲಾತೀತವಾದ ಕಲೆಯೆಂದೇ ನೋಡ 
ಬೇಕಾಗುತ್ತದೆ. ಗಾಲಿಬ್‌ನು ದೇಶದಲ್ಲಿಯ ಸ್ಥಿತಿಗತಿಗಳಿಗೆ ಬೆಲೆಕೊಡಲಿಲ್ಲ. ಬಹುಶಃ 
ಅವನು ಬ್ರಿಟಿಷರ ಆಡಳಿತೆಯನ್ನು ಒಪ್ಪುವುದು ಅನಿವಾರ್ಯವಾದ ಅವಶ್ಯಕತೆಯೆಂದೇ 
ಭಾವಿಸಿದ್ದಿರಬೇಕು. ನಾವು ಅವನನ್ನು ಈ ವಿಷಯದಲ್ಲಿ ಟೀಕಿಸಲೂ ಬಹುದು. 
ಆದರೆ ಒಂದು ಮಾತನ್ನು ಮಾತ್ರ ಲಕ್ಷದಲ್ಲಿಡಬೇಕು. ಗಾಲಿಬ್‌ನ ಸಮಕಾಲೀನರ 
ದೇಶಭಕ್ತಿ ಬಹಳ ಮಟ್ಟಿಗೆ ತೋರಿಕೆಯದಾಗಿತ್ತು . ಯಾಕಂದರೆ ಆಗಿನ ಎಲ್ಲ ಸಮಾಜ 
ಸುಧಾರಕರು ಈಸ್ಟ ಇಂಡಿಯಾ ಕಂಪನಿಯ ಯೋಗ್ಯ ಆಡಳಿತೆಯ ಮೇಲೆಯೇ ತಮ್ಮ 
ಭರವಸೆಯನ್ನಿಟ್ಟಿದ್ದರು. ನಾವು ಗಾಲಿಬ್‌ನನ್ನು ಸಾಮಾಜಿಕ ಪ್ರಜ್ಞಾಹೀನನೆಂದೂ ಸಹ 
ಟೀಕಿಸಬಹುದು, ಯಾಕಂದರೆ ಮೂಢನಂಬಿಕೆಗಳು , ದೀನದಲಿತರ ಶೋಷಣೆ, ನೈತಿಕ 
ಅಧಃಪತನ- ಈ ಮುಂತಾದ ಸಾಮಾಜಿಕ ಲೋಪದೋಷಗಳ ಬಗೆಗೆ ಅವನು ಲಕ್ಷ 
ಪೂರೈಸಲಿಲ್ಲ ; ಅಲ್ಲದೆ ಅವನು ಸಮಕಾಲೀನ ಸುಧಾರಣೆಯ ಆಂದೋಲನಗಳ ಬಗ್ಗೆ 
ಆಸ್ಥೆ ತೋರಲಿಲ್ಲ. ನಾವು ಹೇಳುವಂಥ ಸಾರ್ವಜನಿಕ ಜೀವನದಿಂದ ಗಾಲಿಬ್ ದೂರವೇ 
ಉಳಿದ. ೧೮೫೭ರಲ್ಲಿಯೂ ಕೂಡ ಇಡೀ ದೆಹಲಿ ಪಟ್ಟಣವೇ ಗೊಂದಲಕ್ಕೀಡಾದಾಗ 
ಇವನು ತನ್ನ ಮನೆಯಲ್ಲಿ ಸ್ವಸ್ಥ ಚಿತ್ತನಾಗಿ ಕುಳಿತಿದ್ದನು. ಆದರೆ ಅವನ ಆತುರತೆ ಹಾಗೂ 
ಧೋರಣೆ ಈ ಕೆಳಗೆ ಕೊಟ್ಟ ಗಜಲ್‌ದಿಂದ ಕೆಲಮಟ್ಟಿಗೆ ವೇದ್ಯವಾಗುತ್ತದೆ. ಈ ಗಜಲ್ 
ಗಾಲಿಬ್‌ನ ಪ್ರೇಮಿಗಳಲ್ಲಿಯೂ ಕೂಡ ಬಹಳ ಕಡಿಮೆ ಜನರಿಗೆ ಮಾತ್ರ ಗೊತ್ತಿದೆ. 
ಯಾಕಂದರೆ ಗಾಲಿಬ್‌ನ ಸಂಗ್ರಹದಲ್ಲಿ ಸೇರಿಸುವಾಗ ಕೊನೆಯ ಘಟ್ಟದಲ್ಲಿ ಈ ಗಜಲ್‌ನ್ನು 
ತೆಗೆದುಹಾಕಲಾಗಿತ್ತು . ಈ ಗಜಲ್‌ನ್ನು ಗಾಲಿಬ್ ೧೮೨೨ರ ಹೊತ್ತಿಗೇನೇ ಬರೆದನೆಂದೂ 
ಆದರೆ ಕೊನೆಯ ನುಡಿಗಳನ್ನು ಮಾತ, ಆಮೇಲೆ ಸೇರಿಸಿದನೆಂದೂ ತಿಳಿದುಬರುತ್ತದೆ. 


ನಿನ್ನ ಹೃದಯದ ಹೊರತು ನೋವುಂಡವರ ನೋವನು ಕೇಳದಿರು 
ಕಲ್ಪನೆಯಿಂದ, ಅತಿಶಯೋಕ್ತಿಯಿಂದ ವರ್ಣಿಸದೆ 
ನಿನ್ನೆ ದೆಯ ಕನ್ನಡಿಯಲ್ಲಿ ಇದ್ದು ದನು ಇದ್ದಂತೆ ಮಡಿಸು ! 


ಹಿಂದುಸ್ತಾನದ ರಾಜಧಾನಿ ದಿಲ್ಲಿ ಹೂವಿನ ನೆರಳಾಗಿತ್ತು - ಅಂದು 
ಅಂದಿನ ವೈಭವಯುಕ್ತ ಸುಂದರ ಕಾಲ ಸಂದುಹೋಗಿದೆ - ಇಂದು ! 


ನನ್ನ ಗುಡಿಸಿಲಿನ ನರನರಗಳಲ್ಲಿ ಹೊರಹೊಮ್ಮುವ ಬಿಸಿಲತಾಪವ ಕೇಳದಿರು 
ಆ ತಾಪಕ್ಕೆ ಹೆದರಿ ನಾನು ಆಕಾಶದಲ್ಲಿ ಹಾರಾಡುತ್ತಿಲ್ಲ 


ದುಃಖ ದುಮ್ಮಾನಗಳ ನಿಟ್ಟುಸಿರ ಮೇಲೆ ವಿಜಯಹೊಂದಲು 
ನಾನು ಎತ್ತರದಲ್ಲಿ ಹಾರಾಡುತ್ತಿದ್ದೇನೆ. 
ನೀನು ಪ್ರೇಮಪೂರಿತ ಯಾತನೆಗಳ ನೀಡು 

_ 25 


ಪ್ರೇಮಿಯ ಮನವ ವಸಂತವೆಂದು ತಿಳಿ 
ಜೀವ ಸುಡುವ ತಾಪದ ಬಗ್ಗೆ ನೀ ಕೇಳದಿರು ! 


ನ್ಯಾಯದ ತಕ್ಕಡಿಯ ಒಂದೆಡೆಯ ಆಸ್ತಿ ನಮ್ಮ ಅನಾಸಕ್ತಿ 
ದೇವರೇ , ಇನ್ನೊಂದೆಡೆಯ ನಮ್ಮ ಭಾರೀಕನಸಿನ 
ಭಾರದ ಲೆಕ್ಕ ಕೇಳಬೇಡ! 


ಹೃದಯದ ಮೇಲಿನ ಪ್ರತಿಯೊಂದು ಹೊಸಕಲೆ 
ಮತ್ತೊಂದು ಹೊಸಕಲೆಯ ಪ್ರತೀಕ್ಷೆಯಲ್ಲಿರುವ ಹೃದಯ 
ಈ ಎಲ್ಲ ಕಲೆಗಳನ್ನು ಸಮಾವೇಶಗೊಳಿಸಿಕೊಳ್ಳುವ, 
ನೋವನ್ನೆಲ್ಲ ಸಹಿಸಿಕೊಳ್ಳುವ, ಎದೆಯ ವೈಶಾಲ್ಯತೆ ಕೇಳದಿರು ! 
ನಮ್ಮ ದುಃಖ - ದುಮ್ಮಾನದ ಮನೆಯ ಪ್ರತಿಯೊಂದು 
ಗೋಡೆ ಬಾಗಿಲು ಹಸಿರುಹುಲ್ಲಿನಲ್ಲಿ ಪರಿವರ್ತನೆ ಹೊಂದಿವೆ 
ಯಾವನ ವಸಂತವೇ ಇದಾಗಿದೆಯೋ 
ಅವನ ಶರದ್ ಋತುವಿನ ಬಗ್ಗೆ ಕೇಳದಿರು ! 


ನಾನು ನಿರ್ವಾಹವಿಲ್ಲದೆ ಏಕಾಂಗಿತನದಲ್ಲಿ ಆಸಕ್ತನಾಗಿದ್ದೇನೆ 
ಯಾತ್ರೆಯ ಕಾಠಿಣ್ಯ ಹಾಗೂ ಜೊತೆಯಲ್ಲಿರುವವರ ಕ್ರೂರತೆ ಕೇಳಬೇಡ! 
ಬ್ರಿಟಿಷರು ದೆಹಲಿಯನ್ನು ಪುನಃ ಆಕ್ರಮಿಸಿದ ಮೇಲೆ ಗಾಲಿಬ್‌ನು ಅನ್ಯಾಯ 
ವಾಗಿ ಬಲಿಯಾಗಬೇಕಾಗಿ ಬಂದ ತನ್ನ ಮಿತ್ರರ ಬಗ್ಗೆ ತುಂಬ ಕಳವಳ ಪಟ್ಟನು. 
ಗಾಲಿಬ್‌ನಿಗೆ ರಾಷ್ಟ್ರೀಯ ಹಾಗೂ ಪ್ರಜಾಸತ್ತಾತ್ಮಕ ಅರ್ಥವನ್ನೀಯುವ ' ನಾಗರಿಕ ' 
ನಾಗಬೇಕೆನ್ನುವ ಮನಸ್ಸಿರಲಿಲ್ಲ . ಯಾಕಂದರೆ ಕೇವಲ ಘೋಷಣೆ ಹಾಗೂ ಭಾಷಣ 
ಗಳಲ್ಲಿ ನಂಬಿಕೆಯಿರುವ ನಾಗರಿಕನಾಗಲು ಬಯಸಿರಲಿಲ್ಲ. ಅವನ ದೃಷ್ಟಿಯಲ್ಲಿ 
ಮಿತ್ರತ್ವಕ್ಕೆ ಪ್ರಾಧಾನ್ಯತೆಯಿದ್ದಿತು. ಅವನು ತನ್ನ ಒಂದು ಪತ್ರದಲ್ಲಿ ಹೀಗೆ ಬರೆದಿದ್ದಾನೆ: 
* ಪ್ರತಿಯೊಬ್ಬ ಮನುವಿನ (ಅದಮ್) ಮಗನು ಮುಸಲ್ಮಾನನಾಗಿರಲಿ, ಹಿಂದು 
ವಾಗಿರಲಿ ಇಲ್ಲವೆ ಕ್ರಿಶ್ಚಿಯನ್ ಆಗಿರಲಿ ನಾನು ಅವರನ್ನು ಆತ್ಮೀಯರೆಂದು, ಅಣ್ಣ 
ತಮ್ಮಂದಿರೆಂದು ಕಾಣುತ್ತೇನೆ. ಎರಡನೆಯವರಿಗೆ ಇದರಲ್ಲಿ ನಂಬಿಕೆ ಇದೆಯೋ 
ಇಲ್ಲವೋ ಎಂಬುದನ್ನು ನಾನು ಗಮನಿಸುವುದಿಲ್ಲ ” . ಅವನು ಸಮಾಜಸ್ವಾಸ್ಥ್ಯದ 
ದೃಷ್ಟಿಯಿಂದ ವೈಯಕ್ತಿಕ ಸಂಬಂಧಗಳ ಆಚೆ ವಿಚಾರಮಾಡಲಿಲ್ಲ. ಅವನು ತನ್ನ 
ಮಿತ್ರರೊಂದಿಗೆ ಅಪಾರವಾದ ಮಿತ್ರತ್ವ ಸಂಪಾದಿಸಿದನು. ಅವರ ವಿಚಾರಗಳನ್ನು 
ಬಹಳ ಸೂಕ್ಷ್ಮಮತಿಯಾಗಿ ತಿಳಿದುಕೊಳ್ಳುತ್ತಿದ್ದನು . ಅವನು ತನ್ನ ಪತ್ರಗಳಲ್ಲಿ 
ಆಧ್ಯಾತ್ಮಿಕ ಪ್ರಶ್ನೆಗಳನ್ನಾಗಲಿ ಇಲ್ಲವೆ ಸಾಮಾಜಿಕ ಪ್ರಶ್ನೆಗಳನ್ನಾಗಲಿ ಎಂದೂ ಚರ್ಚಿಸ 
ಲಿಲ್ಲ. ಅವನ ಅಭಿಪ್ರಾಯದಲ್ಲಿ ಮಿತ್ರತ್ವದ ತಳಹದಿ ಸಮಾನ ನಂಬಿಕೆಗಳಾಗಲಿ 
ಸಮಾನವಿಚಾರಗಳಾಗಲಿ ಇರಲೇಬೇಕೆಂದಾಗಿರಲಿಲ್ಲ. ಅವನ ದೃಷ್ಟಿಯಲ್ಲಿ ಮಿತ್ರತ್ವ 

26 


ಕೇವಲ ಮಾನವೀಯ ಸಂಬಂಧವಾಗಿದ್ದಿತು. ಅವರಲ್ಲಿ ಬೌದ್ಧಿಕ ಸಾಮ್ಯತೆ ತರಬಹುದಾದ 
ವಾಸ್ತವತೆಗಿಂತ ಹೆಚ್ಚಿನ ಸತ್ಯತೆಯಿದೆ. ಇಂಥ ಮಾನವೀಯ ಸಂಬಂಧ ಎಲ್ಲ 
ಸಂಬಂಧಗಳಿಗಿಂತಲೂ ಮಿಗಿಲಾದದ್ದು . 
. ಈ ಮೊದಲೇ ಉಲ್ಲೇಖಿಸಿದಂತೆ ಗಾಲಿಬ್‌ನು ಪದೆಪದೇ ತನ್ನ ಮರಣವನ್ನು 
ಆಶಿಸುತ್ತಿದನು. ಅವನು ೧೮೬೭ರಲ್ಲಿ ಬರೆದ ಪತ್ರವೊಂದರಲ್ಲಿ ಈ ರೀತಿ ಹೇಳಿದ್ದಾನೆ : 

* ಇನ್ನೇನು ನಾನು ಇಷ್ಟರಲ್ಲಿಯೇ ಸಾಯಲಿದ್ದೇನೆ. ನಾನು ಏನನ್ನೂ ತಿನ್ನಲಾರೆ, 
ರೋಗಗಳು ನನ್ನ ಮೇಲೆ ದಾಳಿ ಮಾಡಿವೆ. ನನಗೀಗ ೭೬ ವರುಷ. * ದೇವರಿಂದಲೇ 
ಬಂದು ನಾವು ಪುನಃ ದೇವರನ್ನೇ ಸೇರುತ್ತೇವೆ . . . . ನನ್ನ ಶರೀರ ಜರ್ಜರಿತವಾಗಿದೆ. 
ನನಗೆ ಈ ಹಿಂದೆ ಎಂದೂ ನೆನಪಿನ ಶಕ್ತಿಯೇ ಇರಲಿಲ್ಲವೇನೋ ಎನ್ನುವಷ್ಟರ ಮಟ್ಟಿಗೆ 
ಅರುವುಮರವಾಗಿದೆ. ಇತ್ತಿತ್ತಲಾಗಿ ಕಿವಿಯೂ ಕೇಳಿಸುವುದಿಲ್ಲ. ನೆನಪಿನ ಶಕ್ತಿಯ 
ಹಾಗೆ ಕೇಳುವ ಶಕ್ತಿಯೂ ಪ್ರಾಸವಾಗಿದೆ. ಒಂದು ತಿಂಗಳಿಂದ ನನ್ನನ್ನು ಕಾಣಲು 
ಬಂದ ಮಿತ್ರರು ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕಾದ ಅನೌಪಚಾರಿಕ ಪ್ರಶ್ನೆಗಳನ್ನು 
ಬರೆದೇ ತೋರಿಸುತ್ತಾರೆ. ನಾನು ಅಕ್ಷರಶಃ ನಿರಾಹಾರಿಯಾಗಿದ್ದೇನೆ. ಮುಂಜಾನೆ 
ಪಾನಕದಲ್ಲಿ ಒಂದು ತುಣುಕು ಕಲ್ಲು ಸಕ್ಕರೆ ಹಾಗೂ ಪುಡಿಮಾಡಿದ ಬಾದಾಮು ಕೂಡಿಸಿ 
ಸೇವಿಸುತ್ತೇನೆ. ಮಧ್ಯಾಹ್ನದಲ್ಲಿ ತಿಳಿಗಂಜಿಯನ್ನು , ಸಾಯಂಕಾಲದಲ್ಲಿ ನಾಲ್ಕು ಒಣಗಿಸಿ 
ಕರಿದ ಮಾಂಸದ ತುಣುಕುಗಳನ್ನು ಸೇವಿಸುತ್ತೇನೆ. ಮಲಗುವ ಮುಂಚೆ ಐದು 
ತೊಲಿ ತೂಕದ ಮದ್ಯದೊಂದಿಗೆ ಸಮ ಪ್ರಮಾಣದ 'ರೋಜ ವಾಟರ ' ನ್ನು ಬೆರಸಿ 
ಸೇವಿಸುತ್ತೇನೆ. ನಾನು ಜರ್ಜರಿತನಾಗಿದ್ದೇನೆ, ಪಾಪಿಯಾಗಿದ್ದೇನೆ, ವ್ಯಭಿಚಾರಿಯಾಗಿ 
ದೇನೆ, ಮುಂದೆ ನಡೆಯಲಿರುವ ವಿಚಾರಣೆಯನ್ನು ಯೋಚಿಸಿ ನನ್ನ ಮುಖ ಕಪ್ಪಿಟ್ಟಿದೆ . . . ” 
- ೧೮೬೭, ತನ್ನ ಮರಣದ ಇಸ್ವಿಯೆಂದು ತೋರಿಸುವ ಅವನ ಮರಣ ಶಾಸನ 
ನಿರರ್ಥಕ ಶ್ರಮವಾಗಿದೆ. ಅವನು ೧೮೬೯ ಫೆಬ್ರುವರಿ ೧೫ರ ವರೆಗೂ ಬದುಕಿದನು . 


೩ . ಕಾವ್ಯ ಸಂಪ್ರದಾಯ 
ಗಾಲಿಬ್ ಪ್ರತಿನಿಧಿಸುವ ಕಾವ್ಯಸಂಪ್ರದಾಯವು ಸಮಕಾಲೀನ ಸಾಹಿತ್ಯವನ್ನು 
ಹಾಗೂ ಸಂಸ್ಕೃತಿಯನ್ನು ಮೀರಿ ನಿಂತಿತ್ತು . ಬದುಕಿಗೆ ತೋರಿಸಬೇಕಾದ ಮಾನವ 
ಸ್ವಭಾವದ ಪ್ರತಿಕ್ರಿಯೆಯನ್ನು ಅದು ಸತ್ವಯುತವಾಗಿ ಹಾಗೂ ಸುಸಂಗತವಾಗಿ ವ್ಯಕ್ತ 
ಗೊಳಿಸಿತು. ಆಧ್ಯಾತ್ಮಿಕ, ದಾರ್ಶನಿಕ , ಸೌಂದರ್ಯೋಪಾಸಕವಾಗಿರುವುದಲ್ಲದೆ ಮುಖ್ಯ 
ವಾಗಿ ಅಲ್ಪಕಾಲಿಕ ಹಾಗೂ ಅಲ್ಪ ಬೆಲೆಯ ಮೂಲಾಂಶಗಳಿಂದಲೂ ಒಂದುಗೂಡಿದು 
ದಾಗಿತ್ತು ಈ ಸಂಪ್ರದಾಯ . ಈ ಒಂದುಗೂಡುವಿಕೆ ವ್ಯಕ್ತಿಯಲ್ಲಿ ಸಂಭವಿಸಿತೇ ವಿನಾ 


27 


ವ್ಯಕ್ತಿಯನ್ನು ಬಿಟ್ಟು ದಾರ್ಶನಿಕತೆ ಸೌಂದರ್ಯೋಪಾಸನೆ ಅಥವಾ ಧಾರ್ಮಿಕ 
ಸಿದ್ದಾಂತಗಳಲ್ಲಿ ಸಂಭವಿಸಲಿಲ್ಲ. ಆದ್ದರಿಂದ ಈ ಕಾವ್ಯವು ಮಾನವೀಯ ಅಭಿವ್ಯಕ್ತಿಯ , 
ಆತ್ಮಪ್ರತ್ಯಯದ ಸಾಧನವಾಯಿತು. ಇದರ ದೋಷ, ವ್ಯಕ್ತಿಯನ್ನು ಪ್ರತ್ಯೇಕವಾಗಿ 
ರಿಸುವಲ್ಲಿ, ಸಾಮಾಜಿಕ ಉದ್ದೇಶಗಳಿಗೆ ಉದಾಸೀನತೆ ತೋರಿಸುವಲ್ಲಿ , ಕುಟುಂಬದಂತಹ 
ಮೂಲ ಘಟಕಗಳನ್ನು ಉಪೇಕ್ಷಿಸುವಲ್ಲಿ , ಆವೇಶ ಹಾಗೂ ಉದ್ವೇಗಗಳ ಆವಶ್ಯಕತೆಯನ್ನು 
ಒತ್ತಿ ಹೇಳುವಲ್ಲಿ ಹಾಗೂ ಅನುಭವದ ಎತ್ತರವನ್ನು ಶುದ್ದ ವಿಚಾರಕ್ಕೆ ಒಯ್ಯುವಲ್ಲಿ 
ಕಂಡುಬರುತ್ತದೆ. 


ಈ ಕಾವ್ಯವು ಒಂದು ಸಾಹಿತ್ಯ ಪ್ರಭೇದವಾಗಿ, ಜೀವನವನ್ನು ಕುರಿತು ಒಂದು 
ಮನೋಭಾವ ರೂಪಿಸಿಕೊಂಡು ಅರಬ ಮುಸ್ಲಿಮೇತರ ರಾಷ್ಟ್ರಗಳಲ್ಲಿ ಬೆಳೆದುಬಂದಿತು . 
ಇದು ಪರ್ಶಿಯನ್ ಪ್ರತಿಭೆಯ ಕೊಡುಗೆಯಾಯಿತು. ಪಶ್ಚಿಮದಲ್ಲಿಯ ತುರ್ಕರಂತೆ, 
ಪೂರ್ವದಲ್ಲಿಯ ಭಾರತೀಯ ಮುಸಲ್ಮಾನರಂತೆ ಇದರ ಪ್ರಭಾವ ವಲಯದಲ್ಲಿ 
ಬಂದವರ ಕೊಡುಗೆಯೂ ಹೌದು. ಇದರ ಮೂಲಗಳನ್ನು ಈ ಕೆಳಗಿನ ಉಗಮ 
ಸ್ಥಾನಗಳಿಂದ ಅರಿತುಕೊಳ್ಳಬಹುದು. 


- ೧. ಇಸ್ಲಾಂ ಬೋಧನೆಗಳಲ್ಲಿ, ಮಾನವ ಸ್ವಭಾವಕ್ಕೆ ಭೌತಿಕ ಹಾಗೂ ಪಾರ 

ಮಾರ್ಥಿಕ ಜೀವನವು ಅಡಿಗಲ್ಲೆಂದು ಒಪ್ಪಿಕೊಂಡಿರುವುದು. 


೨. ಚರ್ಚು ಅಥವಾ ಕಟ್ಟಾಧರ್ಮಾನುಯಾಯಿಗಳ ಸಂಘಟನೆಯಂತಹ 

ಯಾವ ಮಾಧ್ಯಮಗಳಿರದೆ ಮನುಷ್ಯ ಹಾಗೂ ದೇವರ ನಡುವೆ ನೇರ 
ಸಂಬಂಧವನ್ನು ಸ್ಥಾಪಿಸಿರುವದು . 


೩ . ಧರ್ಮವನ್ನು ಕುರಿತು ತಾರ್ಕಿಕ ಹಾಗೂ ಆಧ್ಯಾತ್ಮಿಕ ದೃಷ್ಟಿಕೋನಗಳಿಂದಾ 

ಗುವ ಅನಿವಾರ್ಯ ಸಂಘರ್ಷಣೆ. 


೪. ಮನುಷ್ಯನಲ್ಲಿ ಸುಪ್ತವಾಗಿರುವ ಸೌಂದರ್ಯಪ್ರಜ್ಞೆ ಹಾಗೂ 


೫ . ಬೌದ್ಧಿಕವಾಗಿ ಸೂಕ್ಷ್ಮವಾಗಿರುವವರ ಒಲವನ್ನು ಆಕರ್ಷಿಸುವಂತಹ ಸಾಮಾಜಿಕ 

ಮತ್ತು ರಾಜಕೀಯ ಸಂಸ್ಥೆಗಳನ್ನು ಸ್ಥಾಪಿಸುವಲ್ಲಿ ವಿಫಲತೆ. 
ಸಮಾಜದಲ್ಲಿ ಯಾವುದೇ ಕಟ್ಟುಪಾಡುಗಳಿರಲಿ , ಮಾನವಸ್ವಭಾವವು ಆತ್ಮಪ್ರತ್ಯಯ 
ಪ್ರತಿಪಾದನೆ ಮಾಡುತ್ತ ಹೋಗುವುದು, ಇತಿಹಾಸ , ಕಾವ್ಯ ಹಾಗೂ ಲಲಿತ 
ಕಲೆಗಳು ಬೆಳವಣಿಗೆ ಹೊಂದಿರುವುದು ಮಾನವನ ವಿಚಾರವು ಆತ್ಮನಿಷ್ಠವಾಗಿರುವಾಗಲೇ . 
ಪ್ರಾಚೀನ ಗ್ರೀಕದಲ್ಲಿ ಪುನರುಜೀವನ ಕಾಲ ಮತ್ತು ಮುಂದಿನ ಶತಮಾನಗಳ ಅವಧಿ 
ಯಲ್ಲಿ ಯುರೋಪದಲ್ಲಿ ಕಾವ್ಯ ಹಾಗೂ ಲಲಿತಕಲೆಗಳು ಅಧಿಕವಾಗಿ ಅಭಿವೃದ್ದಿ 
ಹೊಂದಿದವು. ಮುಸಲ್ಮಾನರಲ್ಲಿ ಧರ್ಮವು ಆತ್ಮನಿಷ್ಠವಾಗಿದ್ದರೂ ಶಾಸ್ತ್ರಕಾರರು 

28 . 


ಮೂಹಿಕ 
ಅಲ್ಲಿಯ 
ಪ್ರತಿಪಾದಿಂದೊಡ್ಡಿದವು 


ಮುಸ್ಲಿಮರ 


ಗಳಿಗೆ 


ಕಲೆಗಳ ಅಭಿವೃದ್ಧಿಯನ್ನು ತಡೆಹಿಡಿಯಲು ಸಮರ್ಥರಾದರು . ಈ ಕಲೆಗಳು , 
ಸಾಮೂಹಿಕ ಅಭಿಪ್ರಾಯದ ಮೂಲಕ ನಿರೂಪಣೆ ಪಡೆಯುತ್ತಿದ್ದವು. ಇಸ್ಲಾಮ 
ಸಿದ್ದಾಂತದ ಶಾಸ್ತ್ರೀಯ ಪ್ರತಿಪಾದನೆಯಿಂದಾಗಿ ಪ್ರತ್ಯೇಕತೆ ಪ್ರಚುರವಿತ್ತು . 
ಇವೆಲ್ಲವೂ ಬಹಳಷ್ಟು ಆತಂಕವನ್ನು ತಂದೊಡ್ಡಿದವು. ಕಾವ್ಯ ಹಾಗೂ ವಾಸ್ತುಶಿಲ್ಪ 
ಎರಡು ಪ್ರಮುಖ ಕಲೆಗಳಾಗಿದ್ದವು. ಇವುಗಳ ಮುಖಾಂತರ ಮುಸ್ಲಿಮರ ಸೌಂದರ್ಯ 
ಪ್ರಜ್ಞೆ ಧಾರಾಳವಾಗಿ ಪ್ರಕಟಗೊಂಡಿತು. ಕಾವ್ಯವಂತೂ ಅನೇಕ ವ್ಯಕ್ತಿಗಳಿಗೆ 
ಸದಾವಕಾಶಗಳನ್ನು ಕಲ್ಪಿಸಿಕೊಟ್ಟಿತು. ಪರಂಪರೆಯ ಕಾವ್ಯವನ್ನು ಕುರಿತು ನಾವು ಇಲ್ಲಿ 
ಸಮಾಲೋಚಿಸಬೇಕಾಗಿದೆ. ಇದರಲ್ಲಿಯೇ ಆತ್ಮನಿಷ್ಠ ಧರ್ಮವಾಗಿರುವ ಇಸ್ಲಾಮದ 
ಭಾವನೆಗಳು ಹೆಚ್ಚು ಸ್ಪುಟವಾಗಿ ಹಾಗೂ ಪ್ರಭಾವಪೂರ್ಣವಾಗಿ ಧ್ವನಿತಗೊಂಡಿವೆ. 
- ಸೂಫಿಗಳು ತಮ್ಮ ಆಧ್ಯಾತ್ಮಿಕ ಅನುಭವಗಳನ್ನು ಆಧರಿಸಿ ಧಾರ್ಮಿಕ ಸಿದ್ದಾಂತ 
ಗಳನ್ನು ಸ್ವೀಕರಿಸುವ, ಮಾರ್ಪಡಿಸುವ ಹಾಗೂ ತಿರಸ್ಕರಿಸುವ ಸ್ವಾತಂತ್ರ್ಯವನ್ನು 
ಪಡೆದಿದ್ದರು . ಈ ಬಗ್ಗೆ ಅವರದೇ ಆದ ಒಂದು ಇತಿಹಾಸವೂ ಇದೆ. ಇದು ಮುಸಲ್ಮಾ 
ನರ ಧಾರ್ಮಿಕ ನಿಬಂಧನೆಗಳಿಗೆ ಶಾಸ್ತ್ರಕಾರರು ವಿಶಾಲ ಹಾಗೂ ನಿಕರ ಅರ್ಥವನ್ನು 
ಕಲ್ಪಿಸುವ ಹಾಗೂ ಒಂಬತ್ತನೆಯ ಶತಮಾನದ ಧರ್ಮಶಾಸ್ತ್ರದ ವಿಚಾರಗಳಿಗೆ, ಬೌದ್ಧಿಕ 
ಪ್ರತಿಕ್ರಿಯೆಯನ್ನು ವ್ಯಕ್ತಗೊಳಿಸುವ ಪ್ರಯತ್ನಗಳ ಫಲವಾಗಿದ್ದಿತು. ಅಲ್ಲದೆ ಇದಕ್ಕೆ 
ಕಾರಣಗಳು ಈ ಹಲವು ಧರ್ಮಶಾಸ್ತ್ರ ಹಾಗೂ ರಾಷ್ಟ್ರವನ್ನು ಬೆಂಬಲಿಸುವವರ 
ಮೂಲಕ ಆದ ಪ್ರಾಜ್ಞರ ಸೋಲು, ನಿರಂಕುಶ ಪ್ರಭುತ್ವದಿಂದ ಆದ ಅನ್ಯಾಯ , 
ಸ್ವಯಂವಿಚಾರಿಸಿ ನಿರ್ಣಯಕ್ಕೆ ಬರುವ ವ್ಯಕ್ತಿಸ್ವಾತಂತ್ರ್ಯವನ್ನು ಧರ್ಮಶಾಸ್ತ್ರ ಹಾಗೂ 
ರಾಜಕೀಯ ಪ್ರಕ್ರಿಯಗಳು ತಿರಸ್ಕರಿಸಿದುದು, ಎಲ್ಲಕ್ಕೂ ಹೆಚ್ಚಾಗಿ ಆಧ್ಯಾತ್ಮದಲ್ಲಿ 
ಸೂಕ್ಷ್ಮಮತಿಯುಳ್ಳವರು ಪರತತ್ವದೆಡೆಗೆ ಮಾರ್ಗಾನ್ವೇಷಣೆಗಾಗಿ ಇರಿಸಿಕೊಂಡ 
ಹಂಬಲ. ಮೊದಲು ಸೂಫಿಗಳನ್ನು ಸಂಶಯದೃಷ್ಟಿಯಿಂದ ನೋಡಲಾಗುತ್ತಿತ್ತು ; 
ಹಾಗೂ ಅವರಿಗೆ ಉಪದ್ರವ ಕೊಡಲಾಗುತ್ತಿತ್ತು . ಆದರೆ ಮುಂದೆ ಜನರ ಮನಸ್ಸನ್ನು 
ಆಕರ್ಷಿಸಿಕೊಂಡು ಅವರು ನೆಲೆಗೊಂಡರು . ಹನ್ನೆರಡನೆಯ ಶತಮಾನದಿಂದ ಮುಸಲ್ಮಾ 
ನರಿಗೆ ಅನುಸರಿಸಲು ಎರಡು ಮಾರ್ಗಗಳಾದವು -ಸೂಫಿ ತರೀಕ ಮತ್ತು ಸಾಂಪ್ರ 
ದಾಯಿಕ ಷರೈಯಾ ಮುಸಲ್ಮಾನನು ಈ ಎರಡು ಮಾರ್ಗಗಳಲ್ಲಿ ತನಗೆ ಬೇಕಾದ 
ಯಾವುದಾದರೊಂದು ಮಾರ್ಗವನ್ನು ಇಚ್ಛಾನುಸಾರ ಬದಲಿಸಿಕೊಳ್ಳಬಹುದಿತ್ತು . 

ಷರೈಯಾಕ್ಕೆ ಸರಕಾರದ ಬೆಂಬಲವಿದ್ದಿತು. ಆದರೆ ಸರಕಾರ , ಷರೈಯಾದ ಪ್ರತಿ 
ನಿಧಿಗಳು ಹಾಗೂ ಅಧಿಕಾರಿ ಉಲಮಾಗಳು , ಅಸಂಗತವಾದ ಷರೈಯಾವನ್ನು ಮುಸಲ್ಮಾನ 
ಶಾಸನದಲ್ಲಿ ಒಂದು ಗಣನೀಯ ಆಚಾರವೆಂದು ನಿರ್ದುಷ್ಟಗೊಳಿಸುವ ಪ್ರಯತ್ನದಲ್ಲಿ 
ತಮ್ಮ ನೈತಿಕ ಮಟ್ಟವನ್ನೇ ಕಳೆದುಕೊಂಡರು . ಆಗ ಮುಸಲ್ಮಾನನು ಆಳರಸರ 
ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಬೇಕಿತ್ತು . ಅರಸರು ಪ್ರಜೆಗಳ ಕಲ್ಯಾಣದತ್ತ 
ಗಮನವಹಿಸಬೇಕಾಗಿತ್ತು . ಆದರೆ ನೈತಿಕವಾಗಿ ಪ್ರಜೆಗಳ ಹಾಗೂ ಆಳರಸರ ಆಸಕ್ತಿ 
ಗಳಲ್ಲಿ ಹೊಂದಾಣಿಕೆಯಿರಲಿಲ್ಲ , ಸಾಮರಸ್ಯವಿರಲಿಲ್ಲ. ಇದು ಸೂಕ್ಷ್ಮಮತಿಯ ವ್ಯಕ್ತಿ 
ಯನ್ನು ಆತ್ಮನಿಷ್ಠನನ್ನಾಗಿರಿಸಿತು. ಅವನು ತನ್ನದೇ ಆದ ಒಂದು ಪ್ರಪಂಚವನ್ನು 


ರ್ಣಯಕ್ಕೆ ಬರುವ ನಿರಂಕುಶ ಪ್ರಭುತ್ವವನ್ನು ಬೆಂಬಲಿಸುವುದಕ್ಕೆ 


29 


ಸೃಷ್ಟಿಸಿಕೊಂಡನು . ಈ ಪ್ರಪಂಚದ ಕಾರ್ಯಕಲಾಪಗಳು ಅವನಿಂದಲೇ ಮುಂದು 
ವರೆಯುತ್ತಿದ್ದವು. ಆದರೆ ಸಾಂಪ್ರದಾಯಕ ಸಮಾಜ ಮಾತ್ರ ಇದನ್ನು ತಿರಸ್ಕರಿಸಿತ್ತು . 

ಅನುಭಾವವೇ ಪ್ರಧಾನವಾದ ಕಾವ್ಯಸಂಪ್ರದಾಯವೂ ಸಹ ನಿಜವಾದ ಧಾರ್ಮಿಕ 
ಮನುಷ್ಯನು ಸಂಪ್ರದಾಯದ ಕಟ್ಟುಪಾಡುಗಳನ್ನು ಮಾರಿ ಸಾಗಬೇಕೆಂದು ಸಾರಿತು. 
ದಾರ್ಶನಿಕವಾಗಿ ಅದು ಅಸ್ತಿತ್ವದ ಏಕತಾವಾದ ತತ್ವ ವಹದಾಹ ಅಲ್ - ಉಜೂದದಲ್ಲಿ 
ಕಂಡುಬರುತ್ತದೆ. ಈ ಏಕತಾವಾದ ತತ್ವದಲ್ಲಿ ಶ್ರದ್ದೆಯಿರಿಸಿಕೊಂಡಿರುವವರ ಹಾಗೂ 
ಸಾಂಪ್ರದಾಯಿಕ ಧರ್ಮವನ್ನು ಸಮರ್ಥಿಸುವವರ ನಡುವೆ ಸಂಘರ್ಷಣೆಯಿರುವುದನ್ನು 
ನಾವು ಸುಲಭವಾಗಿ ಅರಿಯಬಹುದು. ಕವಿಯು ಗೌರವಪೂರ್ವಕವಾಗಿ ದೇವರಿಗೆ, 
ಪ್ರವಾದಿಗೆ ಒಂದು ವೇಳೆ ಅವನು ಸಿಯಾ ಆಗಿದ್ದರೆ ಇಮಾಮರೆದುರಿಗೆ ತಲೆಬಾಗಿಸ 
ಬೇಕಿತ್ತು . ಮಿಾರ ಆನಿಸ ಹಾಗೂ ದಬೀರರಂತಹ ಕವಿಗಳು ಹುತಾತ್ಮರಾದ ಇಮಾಮ 
ಹುಸೇನ ಮತ್ತು ಅವನ ಕುಟುಂಬದವರನ್ನು ಕುರಿತು ಮಾತ್ರ ಬರೆದರು. ನಾಸ್ತಿಕ 
ಪ್ರವೃತ್ತಿಯಿಂದಾಗಿ ಧರ್ಮದ ಬಗ್ಗೆ ತಿರಸ್ಕಾರವಿರಲಿಲ್ಲ. ಸಾಂಪ್ರದಾಯಿಕತೆಯನ್ನು , 
ಬಾಹ್ಯ ವಸ್ತುಗಳಿಗಿರುವ ಮಹತ್ವವನ್ನು ಸೌಂದರ್ಯೋಪಾಸನೆಯ ಮೌಲ್ಯಗಳಿಗಿರುವ 
ಉಪೇಕ್ಷೆಯನ್ನು ಅವಶ್ಯವಾಗಿ ತಿರಸ್ಕರಿಸಬೇಕಾಗಿತ್ತು . ಉರ್ದುಕಾವ್ಯವು ಸ್ಟಾನಿಕ 
ಆಧಾರದ ಮೇಲೆ ಪರ್ಶಿಯನ್ ಕಾವ್ಯ ಸಂಪ್ರದಾಯವನ್ನು ಕಸಿಮಾಡಿಕೊಂಡಿತು . 
ಈ ಕಾವ್ಯವು ಐತಿಹಾಸಿಕ ಪರಿಸರ, ಸಾಮಾಜಿಕ ನಿಯಮಗಳು , ವಿಧಿವತ್ತಾದ ನಿಬಂಧನೆ 
ಗಳು ಹಾಗೂ ಸಾಂಪ್ರದಾಯಿಕ ನಂಬುಗೆಗಳು ಇವೆಲ್ಲವು ಅದುವರೆಗೆ ತಳ್ಳಿ ಹಾಕಿದಂತಹ 
ಮೌಲ್ಯಗಳಿಗೆ ಪ್ರೇರೇಪಣೆ ನೀಡಿ ಬೌದ್ದಿಕ ಹಾಗೂ ಸೌಂದರ್ಯೋಪಾಸನೆಗಳಲ್ಲಿ ಏಕತೆ 
ಯುಂಟುಮಾಡಲು ಪ್ರೇರೇಪಿಸಿತು. ಗಾಲಿಬ್‌ನಲ್ಲಿ ಕಂಡುಬರುವ ಬೌದ್ಧಿಕತೆ, 
ಸೌಂದರ್ಯೋಪಾಸನೆ ಹಾಗೂ ವೈಚಾರಿಕತೆಯ ಬೆಳವಣಿಗೆ, ಭಾರತದ ಸಾಂಸ್ಕೃತಿಕ 
ಇತಿಹಾಸದಲ್ಲಿ ಉನ್ನತ ಸ್ಥಾನಗಳಿಸಿದೆಯೆಂದು ಹೇಳಬಹುದು. 
- ಕಾವ್ಯ ಸಂಪ್ರದಾಯ ತನ್ನದೇ ಆದ ಇತಿಹಾಸ ಹಾಗೂ ಚಾರಿತ್ರ್ಯವನ್ನು ಪಡೆದಿರುವು 
ದರಿಂದ ಅದು ತನ್ನದೇ ಆದ ಪ್ರತಿಮೆಗಳನ್ನು ಬಳಸಿಕೊಂಡಿತು. ಇವುಗಳಿಗೆ ಮೂಲ 
ಭೂತವಾದದ್ದು ಪ್ರೇಮ. 

ಪ್ರೇಮ ವಿಷಯವು ವಿಶ್ವವ್ಯಾಪಿಯಾದುದು . ಹೇರಳವಾದ ಸಂಕೇತಗಳಲ್ಲಿ ಲೌಕಿಕ 
ಹಾಗೂ ಅಲೌಕಿಕ ಪ್ರೇಮ ಸಾಮರಸ್ಯ ಹೊಂದಿರುವುದು ಪರ್ಶಿಯನ್ ಕಾವ್ಯದ 
ಅದ್ವಿತೀಯ ಗುಣವೆನ್ನಬಹುದು. ಮುಪ್ಪಟ್ಟೆಯಗಾಜಿನ ಮುಖಾಂತರ ಬೆಳಕು 
ಬರುವಂತೆ ಅಲೌಕಿಕ ಪ್ರೇಮ ಲೌಕಿಕದ ಮುಖಾಂತರ ಬರುತ್ತದೆ. ಲೌಕಿಕಪ್ರೇಮ 
ಅಲೌಕಿಕಪ್ರೇಮದ ಮುಖಾಂತರ ದೈವೀಪ್ರಕಾಶವನ್ನು ಪಡೆದು ಮನುಷ್ಯ ಸ್ವಭಾವ 
ದಲ್ಲಿ ಅದು ಗೋಚರಿಸುವಂತೆ ಮಾಡುತ್ತದೆ. 

ಪ್ರೇಮವು ದೇವರ ಹಾಗೆಯೇ ಸಾರಸರ್ವಸ್ವವಾದುದು . ಅದು ಪ್ರೇಮಿಗಳಿಂದ 
ಸಂಪೂರ್ಣ ವಿಧೇಯತೆಯನ್ನು ನಿರೀಕ್ಷಿಸುತ್ತದೆ. ಸೃಷ್ಟಿಸುವ ಹಾಗೂ ನಿರ್ನಾಮ 
ಮಾಡುವ, ನಿರ್ಣಯಿಸುವ ಹಾಗೂ ದ್ವೇಷಿಸುವ, ಶಿಕ್ಷಿಸುವ ಮತ್ತು ಶುದ್ದೀಕರಿಸುವ, 
ವಿಷಮ ಪರಿಸ್ಥಿತಿಗಳನ್ನು ಎದುರಿಸಿ ಬಂದವರಿಗೆ ಸ್ವರ್ಗ ಮತ್ತು ನರಕಗಳ ಪ್ರತಿಫಲ 

30 


ಯು ಗುಣವೆನ್ನಬಹುದು. ಮುಖಾಂತರ ಬರುತ್ತದೆ . ಸ್ವಭಾವ 


ನೀಡುವ ಶಕ್ತಿ ಪ್ರೇಮಕ್ಕಿದೆ. ಪ್ರೇಮಕ್ಕೆ ಒಂದಲ್ಲ ಎರಡಲ್ಲ ಅನೇಕ ಮುಖಗಳಿವೆ. 
ಅದು ಬುದ್ದಿಯ ಕಿರಣವನ್ನು ಸ್ಪುರಣಗೊಳಿಸುತ್ತದೆ. ಪ್ರೇಮದ ಎದುರು ಸಂಗ್ರಹಿಸಿದ 
ಜ್ಞಾನ ಅಸಂಬದ್ದವಾಗಿ ತೋರುತ್ತದೆ. ಹೊಂದಾಣಿಕೆಯಿಲ್ಲದ, ಅದಕ್ಕೆ ಸರಿಹೋಗದ 
ಎಲ್ಲ ಹೊಣೆಗಳಿಂದ, ಪಾಪ- ಪುಣ್ಯಗಳ ದ್ವಂದ್ವದಿಂದ, ಬಹುಮಾನ-ಶಿಕ್ಷೆಗಳ ಕಲ್ಪನೆ 
ಯಿಂದ, ಸ್ವರ್ಗ- ನರಕಗಳ ಭೇದದಿಂದ- ಈ ಎಲ್ಲ ಬಾಹ್ಯರೂಪಗಳಿಂದ ಅದು 
ಆತ್ಮವನ್ನು ಮುಕ್ತಗೊಳಿಸುತ್ತದೆ. ಅದು ವ್ಯಕ್ತಿಯ ಪ್ರೇಮವಾಗಿ ಗಾಢವಾದ ಅನು 
ರಾಗವನ್ನು , ಉನ್ಮತ್ತತೆಯನ್ನು ಹಾಗೂ ಆತ್ಮಾರ್ಪಣೆಯನ್ನು ಪ್ರಕಟಗೊಳಿಸುತ್ತದೆ. 
ಲೌಕಿಕ ಹಾಗೂ ಅಲೌಕಿಕ ಪ್ರೇಮ ಎರಡೂ ಒಂದಾಗುತ್ತವೆ. ಹೀಗಾದಾಗ ಪ್ರಿಯತಮೆ 
ಪರತತ್ತ್ವ ಶಕ್ತಿಯನ್ನು ಪಡೆಯಬಲ್ಲಳು. ಪರತತ್ತ್ವಶಕ್ತಿ ಮಾನುಷ ಪ್ರಿಯತಮೆಯ 
ರೂಪಧರಿಸುತ್ತದೆ. ಇದೆಲ್ಲವೂ ಪ್ರೇಮಶಕ್ತಿಯಲ್ಲಿ ಅಡಕವಾಗಿದೆ. ಪ್ರೇಮ 
ಪ್ರೇಮಿಯ ಗುಣವೂ ಹೌದು. ಅದು ಹೃದಯದಲ್ಲಿ ಸತತ ಜ್ವಲಿಸುವ ಆತ್ಮದ 
ಉರಿಯಾಗಿ, ಸಾಧನ ಹಾಗೂ ಸಾಧ್ಯವೆರಡೂ ಆಗಬಲ್ಲುದು. ಇದು ಪ್ರೇಮಿಯನ್ನು 
ಅತಿಮಾನುಷನನ್ನಾಗಿ ಮಾಡಬಲ್ಲುದು. 
- ಇಷ್ಟೇ ಅಲ್ಲದೆ ಇದು ಪ್ರೇಮಿಯನ್ನು , ಕವಿಯನ್ನು ಪ್ರೇಮ ಪ್ರಕಟಗೊಳಿಸುವಂತೆ 
ಮಾಡುತ್ತದೆ. ಆತ್ಮದರಿವು ಮಾಡಿಕೊಳ್ಳಬೇಕೆನ್ನುವ ಹಂಬಲ ಅವನನ್ನು ಪ್ರೇಮದ 
ಪ್ರಭಾವ ವಲಯದಲ್ಲಿ ತರುತ್ತದೆ. ಪ್ರಿಯತಮೆಯ ಸಂಕೇತ ಅವಶ್ಯಕವೆನಿಸಬಹುದು 
ಅಥವಾ ಎನಿಸಲಿಕ್ಕಿಲ್ಲ. ಪ್ರೇಮಿಗಳ ಎರಡು ಪ್ರಥಮ ಮಾದರಿಗಳು ಅರಬ್‌ದ 
ಮಜನು ಹಾಗೂ ಪರ್ಶಿಯನ್‌ದ ಫರಾದ್ - ಉರ್ದುಕಾವ್ಯದಲ್ಲಿ ಸೂಚಿತವಾಗಿವೆ . 
ಮಜುನು ಮರುಭೂಮಿಯ ಪ್ರತಿಮೆಗಳಿಂದ ಆವರಿಸಿದ್ದಾನೆ, ಲೈಲಾಳ ಪ್ರೇಮ 
ಬಂಧನದಲ್ಲಿ ಸಿಲುಕಿ ಕೃಶನಾಗುತ್ತಾನೆ. ಫಾದ ತನ್ನ ಪ್ರಿಯತಮೆ ಷಿರಿನಳ ಸಲುವಾಗಿ 
ಪಿಕಾಸಿಯಿಂದ ಗುಡ್ಡಗಾಡನ್ನು ನೆಲಸಮಗೊಳಿಸುತ್ತ ಹೆಣಗುತ್ತಾನೆ. ಲೈಲಾ, 
ಮಜನುವಿನ ಪಾಡಿನ ಬಗ್ಗೆ ಸಂಪೂರ್ಣ ಉದಾಸೀನತೆ ತೋರಿಸುತ್ತಾಳೆ; ಮಜನುನ 
ಸ್ಥಿತಿ ಹಾಗಾದರೆ ಇತ್ತ ಫಾದ ಅಸಾಧ್ಯವಾದುದನ್ನು ಸಾಧ್ಯಮಾಡಿ ತೋರಿಸಿ 
ಷಿರಿನಳನ್ನು ಪಡೆಯಬೇಕಾಗಿತ್ತು . ಅವನು ತನ್ನ ಕಾರ್ಯದಲ್ಲಿ ವಿಜಯಿಯಾಗಿ 
ಬಹುಮಾನದ ರೂಪದಲ್ಲಿ ಷಿರಿನಳನ್ನು ಪಡೆಯಬೇಕೆನ್ನುವ ಹೊತ್ತಿಗೆ ಅಸಾಧ್ಯಕೆಲಸ 
ಮಾಡಲು ಹಚ್ಚಿದ ಚಕ್ರವರ್ತಿ, ಪಿರಿನ್ ಅವನಿಗೆ ದೊರೆಯದಂತೆ ಮೋಸದ ಯತ್ನ 
ಕೈಕೊಳ್ಳುತ್ತಾನೆ. ಮಜನು ಮತ್ತು ಫಾದ್ ಇಬ್ಬರೂ ಕೇವಲ ಸಂಕೇತಗಳಾಗಿದ್ದಾರೆ. 
ಪ್ರತಿಯೊಬ್ಬ ಕವಿಯೂ ತಾನು ಬಯಸಿದಂತೆ ಇವುಗಳನ್ನು ಅರ್ಥೈಸಬಹುದು. ಇವು 
ಉಚಿತಸಂದರ್ಭಗಳಲ್ಲಿ ಉದಾಹರಿಸುವ ಐತಿಹಾಸಿಕ ಚಿತ್ರಣಗಳಲ್ಲ. 


ಬಾಲ್ಯದಲ್ಲಿ ನಾನು ಕಲೆತಿದ್ದೆ - 
ಮಜನುನ ಮೇಲೆ! 
ಆದರೆ ಆಗಲೇ ನನಗೆ ಹೊಳೆಯಿತು. 
ನನಗೂ ಭೇದ್ಯ ಶಿರವಿದೆಯೆಂದು ! 


ಗಾಲಿಬ್ ಹೀಗೆ ಹೇಳುತ್ತಾನೆ. ಪ್ರಣಯದ ಕಾರಣಗಳಿಗಾಗಿ ಅಸಾಮಾನ್ಯವಾಗಿ 
ವರ್ತಿಸುವವ ಮಜನು ಎನ್ನುವಷ್ಟು ಮಜನು ಹೆಸರು ರೂಢನಾಮವಾಗಿದೆ. 

ಪ್ರಿಯತಮೆಯ ಪ್ರತಿಮೆ ಆಕಾರದಲ್ಲಿ ಹಾಗೂ ಅರ್ಥದಲ್ಲಿ ತ್ವರಿತ ಬದಲಾವಣೆ 
ಹೊಂದುತ್ತದೆ. ಇದು ಕವಿಯ ಮನೋಭಾವನೆಯನ್ನು ಅವಲಂಬಿಸಿರುತ್ತದೆ. ಇಲ್ಲಿ 
ಸಹ ಲೌಕಿಕ ಹಾಗೂ ಅಲೌಕಿಕ ಪ್ರೇಮ ಎರಡೂ ಒಂದರಲ್ಲೊಂದು ಬೆರೆಯುತ್ತವೆ. 
ಕವಿಯು ತನ್ನ ಪ್ರಿಯತಮೆಯನ್ನು ಮೋಹಕಳೆಂದು, ಅಲೌಕಿಕ ಸುಂದರಿಯೆಂದು, 
ಮೋಸಗಾರಳೆಂದು, ಆಧ್ಯಾತ್ಮದಲ್ಲಿ ಮಾರ್ಗದರ್ಶಿಯೆಂದು, ಅವಳೇ ದೇವರೆಂದು 
ವರ್ಣಿಸುತ್ತಾನೆ. ಇದಕ್ಕಾಗಿ ನಾವು ಕವಿಯನ್ನು ದೂಷಿಸಬೇಕಾಗಿಲ್ಲ. ಏಕೆಂದರೆ 
ಪ್ರಿಯತಮೆಯೇ ಕವಿಯ ಮನೋಭಾವಕ್ಕನುಸಾರವಾಗಿ ಈ ಎಲ್ಲ ರೂಪಗಳನ್ನು ಧಾರಣ 
ಮಾಡುತ್ತಾಳೆ. ಕವಿ ಖುಸ್ತು ಒಂದು ಮುಂಜಾನೆ ತನ್ನ ಆಧ್ಯಾತ್ಮಿಕ ಗುರು ಶೇಖ 
ನಿಜಾಮುದ್ದೀನರ ಕಣ್ಣುಗಳು ನಿದ್ರೆ ಇರದೆ ಕೆಂಪಾಗಿರುವುದನ್ನು ನೋಡಿದ. ಇಡೀ 
ರಾತ್ರಿ ಶೇಖ ಪ್ರಾರ್ಥನೆಯಲ್ಲಿ ಕಳೆದಿದ್ದರೆಂಬುದು ಅವನಿಗೆ ಗೊತ್ತಿತ್ತು . ಆದರೆ ಕಾವ್ಯ 
ವೈಖರಿಯಲ್ಲಿ ಅವನು ಕೇಳಿದ - ಯಾರ ತೋಳತೆಕ್ಕೆಯಲ್ಲಿ ರಾತ್ರಿಯನ್ನು ಕಳೆದೆ ? ” 
ಎಂದು. ಈ ರೀತಿ ಅಸೂಯೆಗೊಂಡ, ಸಂಶಯಯುತ ಪ್ರೇಮಿಯು ತಾನು ಪ್ರೀತಿಸಿದ 
ಚಂಚಲ ಹೆಂಗಸನ್ನು ಕೇಳಬಹುದಾಗಿತ್ತು . ಕವಿ ಹಾಗೂ ಅನುಭಾವಿ ಸರ್ಮದ್ 
ಮರಣ ಶಿಕ್ಷೆಗೆ ಗುರಿಯಾಗಿದ್ದ . ವಧೆಮಾಡುವವನು ಖಡ್ಗ ಹಿಡಿದು ಸಮಿಾಪಿಸು 
ತಿರುವುದನ್ನು ನೋಡಿದ ಅವನು ಮುಗುಲ್ನಕ್ಕು - ಬಾ , ನೀನು ಯಾವುದೇ ರೂಪ 
ದಲ್ಲಾದರೂ ಬಾ , ನಾ ನಿನ್ನನ್ನು ಬಲ್ಲೆ ” ಎನ್ನುತ್ತಾನೆ. 
ಗಾಲಿಬ್ ಹೀಗೆ ನುಡಿಯುತ್ತಾನೆ : 

ನಾನು ಕೊಲೆಗಡುಕನಿಗೆ ಅಂಜೆ ; ಬೋಧಕನೊಂದಿಗೆ ಜಗಳಾಡೆ 
ಪರಿವರ್ತಿತರೂಪ ಯಾವುದೇ ಇರಲಿ , ವೇಷ ಬದಲಿಸಿ 
ಬರುವವರು ಯಾರೆಂಬುದನ್ನು ನಾನು ಗುರುತಿಸಬಲ್ಲೆ ! 


ಇನ್ನೊಂದೆಡೆ ನಜೀರ ಕವಿ ಹೀಗೆ ಹೇಳುತ್ತಾನೆ : 

ನಖಶಿಖಾಂತ ನಾನು ಎತ್ತೆತ್ತ ನೋಡಿದರೂ 
ಒಂದು ಪವಾಡ ನನ್ನ ಹೃದಯವನ್ನು ತನ್ನತ್ತ 
ಆಕರ್ಷಿಸಿ ಹೇಳುತ್ತದೆ : ಇದೋ ! ನಾನಿಲ್ಲಿದ್ದೇನೆ' ಎಂದು . 


ಅವನು ಮನುಷ್ಯ ದೇಹವನ್ನು ಕುರಿತು ಹೇಳುತ್ತಿದ್ದಾನೆಯೇ ವಿನಃ ಅದರಾಚೆಗಲ್ಲ. 
ಭೌತಿಕತೆಯಿಂದ ಆಧ್ಯಾತ್ಮದೆಡೆಗೆ ಸಾಗುವ ಪ್ರತಿಮೆಯೊಂದನ್ನು ಅಜ್ಞಾತ ಕವಿಯು 
ಬರೆದ ಈ ದ್ವಿಪದಿಯಲ್ಲಿ ಕಾಣಬಹುದು : 

ಕಳೆದ ರಾತ್ರಿ ಅನಿಯಂತ್ರಿತ ಚಂಚಲ ಕೇಶರಾಶಿಯರೂಪ 
ನನ್ನ ಹೃದಯದ ಸುತ್ತ ಸುತ್ತಿಕೊಂಡಿತು - ಮತ್ತೆ ಅಡಗಿತು ! 

- 32 


ದೇವನ ಮುಖದಂತ ಜಾಜ್ವಲ್ಯಮಾನವಾದ ಕಾ೦ತಿಯೊಂದು 
ನನ್ನೆ ದೆಯಲ್ಲಿ ವಿದ್ಯುತ್ತಿನತರ ಹೊಳೆಯಿತು - ಮತ್ತೆ ಅಡಗಿತು ! 


ಗುರ್ಮಿಕ ಮತ್ತು ಇಳು. ಮುಸಲು 


ಅನುಭಾವಿಗಳು ಹೃದಯವನ್ನು ಪ್ರಾಥಮಿಕ ಸಂಕೇತಗಳಲ್ಲೊಂದಾಗಿ ಪರಿವರ್ತಿಸಿದರು . 
ಆಧ್ಯಾತ್ಮಿಕ ಅನುಭವಗಳು ಹೃದಯದಲ್ಲಿ ಸಂಭವಿಸುವ ಘಟನೆಗಳಾಗಿದ್ದವು. ಸಹಜ 
ವಾಗಿಯೆ ಕವಿಗಳು ಹೃದಯ ಸಂಕೇತವನ್ನು ಅದರ ಎಲ್ಲ ಅರ್ಥಗಳೊಂದಿಗೆ ಸ್ವೀಕಾರ 
ಮಾಡಿಕೊಂಡಿದ್ದರು. ಅದು ಪ್ರೇಮಪೀಠ, ಮನಸ್ಸಿನ ಸಾರ್ವಭೌಮತ್ವದ ನೆಲೆ, 
ರಹಸ್ಯಗಳ ರಹಸ್ಯ , ಸರ್ವದುಃಖಗಳ ಮೂಲ, ತನ್ನಲ್ಲಿಯ ಕ್ರಿಯಾತ್ಮಕ ಶಕ್ತಿಯನ್ನು 
ಸಂಚಯಿಸಿ ಸೃಷ್ಟಿಸುವ, ಪರಿವರ್ತಿಸುವ, ನಾಶಗೊಳಿಸುವ ಮನುಷ್ಯ ಸ್ವಭಾವದಲ್ಲಿಯ 
ಜೀವಂತಗುಣ ಆಗಿದ್ದಿತು. ಮುಸಲ್ಮಾನರಿಗೆ ಮದ್ಯಪಾನ ವರ್ಜ್ಯವೆಂದು ಹೇಳಲಾಗಿದೆ. 
ಧಾರ್ಮಿಕ ಮತ್ತು ಸಾಮಾಜಿಕ ಅಭಿಪ್ರಾಯ ಈ ವಿಧಿವತ್ತಾದ ಭೋಗವರ್ಜನೆಯ 
ಗುಣವನ್ನು ಶತಮಾನಗಳಿಂದಲೂ ಎತ್ತಿ ಹಿಡಿದಿದೆ. ಈ ಕಟ್ಟನ್ನು ಮುರಿದು ಮದ್ಯ 
ಪಾನ ಮಾಡುವವರು ಪಾಪ ಮಾಡಿದಂತಾಗುತ್ತದೆಯೇ ಎಂಬುದರ ಬಗ್ಗೆ ನಾವಿಲ್ಲಿ 
ಚರ್ಚಿಸಬೇಕಾಗಿಲ್ಲ . ಕವಿಗಳು ಸಂಪೂರ್ಣವಾಗಿ ಮದ್ಯವರ್ಜ್ಯ ಮಾಡಿದವರನ್ನು 
ಆಷಾಢಭೂತಿಗಳೆಂದು ಕರೆದರು. ಪರ್ಶಿಯನ್ ಕಾವ್ಯದಲ್ಲಿ ನೆರೆದ ಅತಿಥಿಗಳಿಗೆ ಮದ್ಯ 
ನೀಡುವ ಸಾಕಿ , ಮಯಿ - ಖಾನಾ, ( ಮದ್ಯದಂಗಡಿ) ಇವೆಲ್ಲ ಆಧ್ಯಾತ್ಮಿಕ ಸಂಕೇತಗಳ 
ಉಚ್ಚ ಪದವಿಯನ್ನು ಪಡೆದಿವೆ. ಮಸೀದೆ ಮತ್ತು ಮದ್ಯದಂಗಡಿ ಎರಡು ಪರಸ್ಪರ 
ವಿರುದ್ದ ಮಾರ್ಗಗಳೆಂದು ಪರಿಗಣಿಸಲಾಗಿದೆ . ಕಾಬಾ ಮತ್ತು ದೇವಾಲಯ , ಶೇಖ 
( ಇಲ್ಲಿ ಶೇಖ ಎಂದರೆ ಸೂಫಿ ಶೇಖ ಎಂದಲ್ಲ ಪಂಡಿತ, ಬೋಧಕ ಬಾಹ್ಯದೈವಭಕ್ತಿ 
ಯುಳ್ಳವರು ಎಂದರ್ಥ) ಹಾಗೂ ಬ್ರಾಹ್ಮಣ ಅದೇ ಭಿನ್ನತೆಯ ಬೇರೆ ರೂಪಗಳು . 

ಮರಣದಂಡನೆ ಹಾಗೂ ದುರ್ಮರಣಗಳು ಮೇಲಿಂದ ಮೇಲೆ ಸಂಭವಿಸುತ್ತಿದ್ದರೂ 
ಸಹ ಕವಿಗಳ ಮನಸ್ಸಿನ ಮೇಲಾಗಲಿ , ಜನರ ಸಾಮಾನ್ಯ ಅಭಿಪ್ರಾಯದ ಮೇಲಾಗಲಿ 
ಯಾವುದೇ ಪರಿಣಾಮ ಬೀರಲಿಲ್ಲ. ಮತ್ತೊರ ಹಲ್ಲಜ ಸೂಫಿಯ “ ನಾನು ಪರಮ 
ಸತ್ಯ ” “ ನಾನು ದೇವರು ” ಎಂದು ಸಾರಿದುದಕ್ಕೆ ಗಲ್ಲು ಅಥವಾ ಶಿಲುಬೆಗೆ ಏರಿಸಲ್ಪಟ್ಟನು. 
ಅವನು ಹೇಳಿದ ಈ ಮಾತುಗಳು ಪಾರಮಾರ್ಥಿಕ ಆತ್ಮನಿಷ್ಠೆ ಸಂಕೇತಗಳಾದುವು. 
* ಗಲ್ಲು ' ಮತ್ತು 'ನೇಣು' ಓರ್ವವ್ಯಕ್ತಿ ನಿರ್ಭಿತನಾಗಿ ಸತ್ಯವನ್ನು ನುಡಿದಿದ್ದಾದರೆ 
ಅದಕ್ಕೆ ಪ್ರತಿಯಾಗಿ ನಿರೀಕ್ಷಿಸಬಹುದಾಗಿದ್ದುದಕ್ಕೆ ಸಂಕೇತಗಳಾದವು. ಖಡ್ಗ, ಕಠಾರಿ, 
ಬಿಲ್ಲು ಹಾಗೂ ಬಾಣ ಅನಿವಾರ್ಯವಾಗಿ ಕಾವ್ಯಪ್ರತಿಮೆಗಳಾಗಿ ಬಳಕೆಯಲ್ಲಿ ಬಂದವು. 
ಕೆಲಸಲ ಇವುಗಳ ಉಪಯೋಗ ನಮಗೆ. ರುಚಿಸವು ಗಾಲಿಬ್‌ನ ಕಾಲದಲ್ಲಿಯೂ ಸಹ 
ಅತಿಶಯದ ಬಳಕೆಯಿಂದ ಇವು ಅನುಚಿತವೆನಿಸುತ್ತಿದ್ದವು. ಪ್ರಿಯತಮೆಗೆ 
* ವಧೆಮಾಡುವವಳು ' (ಕಾಲ್) ಎಂಬ ಪದ ಬಳಕೆಯಲ್ಲಿ ಬಂತು , ಪ್ರೀತಿಗೆ ' ಕಾಫಿರ್ ? 
ಪದ ಬಳಕೆಯಲ್ಲಿ ಬಂದಂತೆ, 

ಗಾಲಿಬ್ ಇಡೀ ಕಾವ್ಯ ಸಂಪ್ರದಾಯವನ್ನು ಅದರ ಸಾಂಕೇತಿಕತೆಯನ್ನೂ ತಾನು 
ಪಡೆದ ಶಿಕ್ಷಣದಿಂದಾಗಿ ಅರಗಿಸಿಕೊಂಡಿದ್ದನು . ಇದರಿಂದಾಗಿ ಹೊರಗಿನ ಸೌಂದರ್ಯೋ 


ರ್ಥಿಕ ಅಂತ್ಯವನ್ನು 
ನುಡಿದ ಕಠಾರಿ . 


ಅದಕ್ಕೆ ಪ್ರತಿಯಾಗಿ ಅನು ಓರ್ವ ವ್ಯಕ್ತಿ ನಿರ್ಭಿತನಿಷ್ಠೆ ಸಂಕೇತಗಳಾದ 


33 


ಪಾಸನೆಯ ಅಥವಾ ಸಾಹಿತ್ಯದ ಸಾಹಸ ಕಾರ್ಯಗಳಲ್ಲಿ ಅವನಿಗೆ ಆಸಕ್ತಿ ಉಳಿಯಲಿಲ್ಲ . 
ಇದರಿಂದಾಗಿ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಂಡು ಸ್ವಪ್ರಜ್ಞತೆಯ , ಮೌಲಿಕತೆಯ 
ಸುಸಂಧಿಯನ್ನು ತಪ್ಪಿಸಿಕೊಂಡನೆ ? ಸಮಕಾಲೀನ ಉರ್ದುಕಾವ್ಯದಲ್ಲಿಯ ಹೊಸ 
ಪ್ರಭೇದಗಳ ಪ್ರಯೋಗಗಳು ಉರ್ದುಕಾವ್ಯವನ್ನು ನಿಜಕ್ಕೂ ಶ್ರೀಮಂತಗೊಳಿಸಿವೆ. 
ಕೆಲ ಅತೀವ ನವೀನರನ್ನು ಬಿಟ್ಟರೆ ಸಾಮಾನ್ಯ ಪ್ರವೃತ್ತಿ ಗಾಲಿಬ್ ಕಾಲದ ಗಜಲ್ 
ಪ್ರಭೇದಕ್ಕೇ ಮರಳುತ್ತಿರುವುದನ್ನು ಕಾಣುತ್ತೇವೆ,ಶ್ರೀಮಂತ ಅನುಭವಗಳಲ್ಲಾಗದಿದ್ದರೂ 
ಕೊನೆಗೆ ಬಗೆಬಗೆಯ ಅನುಭವಗಳಲ್ಲಿ ವಸ್ತುವಿನ ನಿರೂಪಣೆಯಾಗುತ್ತಿರುವುದನ್ನೂ 
ಕಾಣಬಹುದು. ಆದರೆ ಆಧುನಿಕ ಪ್ರಜ್ಞೆಯ ನವ್ಯರು ಮೂಲತಃ ಈ ಗಜಲ್ 
ಪ್ರಭೇದದ ವಿರುದ್ಧ ಬಂಡೆದ್ದರು. ಹೊಸ ಚೇತನವನ್ನು ಹಳೆಯ ಪ್ರಭೇದದಲ್ಲಿ 
ವ್ಯಕ್ತಗೊಳಿಸಿರುವುದು, ಗಾಲಿಬ್‌ನು ನಿಷ್ಠೆಯಿಂದ ಪರಂಪರೆಯ ಪದ್ಧತಿಗಳನ್ನು ಅನು 
ಸರಿಸುತ್ತ ತನ್ನ ವ್ಯಕ್ತಿತ್ವವನ್ನು ಹಾಗೂ ಸ್ವಪ್ರಜ್ಞತೆಯನ್ನು ಹೇಗೆ ಉಳಿಸಿಕೊಂಡಿದ್ದ 
ನೆಂಬುದನ್ನು ತಿಳಿಸುತ್ತದೆ. 

ಗಜಲ್‌ನ್ನು ಒಂದೇ ಛಂದಸ್ಸಿನಲ್ಲಿರುವ ದ್ವಿಪದಿಗಳು ಹಾಗೂ ನಿಯಮಾನುಸಾರ 
ವಾಗಿ ಎರಡನೆಯ ಪಾದ ಪ್ರಾಸಬದ ವಾದ ಶಬ್ದಗಳಿಂದ ಕೊನೆಗೊಳ್ಳುವುದು ಎಂದು 
ಸಾಮಾನ್ಯವಾಗಿ ವರ್ಣಿಸಬಹುದು. ಗುಲ್‌ದಲ್ಲಿಯ ದ್ವಿಪದಿಗಳ ಸಂಖ್ಯೆ ನಿರ್ದುಷ್ಟ 
ವಿಲ್ಲ ; ಪ್ರತಿಯೊಂದು ದ್ವಿಪದಿ ಸ್ವಯಂಪೂರ್ಣವಿರುವುದು ಸಾಮಾನ್ಯರೂಢಿ. ಎಂಟು 
ದ್ವಿಪದಿ ಗಜಲ್‌ದಲ್ಲಿ ಎಂಟು ಬೇರೆ ಬೇರೆ ಕಾವ್ಯ ವಸ್ತುಗಳಿರುತ್ತವೆ. ಘನೀಕೃತವಾದ 
ಚತುರೋಕ್ತಿಗಳಿಂದ ಪ್ರಭಾವಪೂರ್ಣ ಅಭಿವ್ಯಕ್ತಿಯನ್ನು ನೀಡುವುದೇ ಇದರ ಉದ್ದೇಶ. 
ಗಜಲ್ ಪ್ರಭೇದದ ಬಗ್ಗೆ ಇರುವ ಆರೋಪವೆಂದರೆ ಇದು ಕವಿಯನ್ನು ಅಭಿವ್ಯಕ್ತಿಗೆ 
ಯೋಗ್ಯವಾದ ವಿಚಾರಗಳನ್ನು ಆರಿಸ ಹಚ್ಚುವುದಕ್ಕಿಂತ, ಪ್ರಾಸಬದ್ಧವಾದ ಶಬ್ದ 
ಜೋಡಣೆಗೆ ಅವನ ಗಮನವನ್ನು ಸೆಳೆಯುತ್ತದೆ ಎಂಬುದು. ಇನ್ನೂ ಒಂದು ದೋಷ 
ವೆಂದರೆ ಇಲ್ಲಿ ಭಾವನೆ ಅಥವಾ ವಿಚಾರಗಳನ್ನು ನಿರ್ದಿಷ್ಟವಾದ ಚೌಕಟ್ಟಿನಲ್ಲಿಯೇ ಕೂಡಿಸ 
ಬೇಕಾಗುತ್ತದೆ, ವಸ್ತುವಿನ ಪ್ರಕಾರ ಅಭಿವ್ಯಕ್ತಿಯ ಪ್ರಭೇದ ಮಾರ್ಪಡುವುದಿಲ್ಲ, 
ಪ್ರಭೇದದ ಪ್ರಕಾರ ವಸ್ತುವಿನ ಮಾರ್ಪಾಟಾಗುತ್ತದೆ. ಈ ಎರಡು ಆರೋಪಗಳೂ 
ಸತ್ಯ . ಆದರೆ ವಿಶಿಷ್ಟವಾದ ಗಜಲ್ , ಭಾಷೆಯ ಸೌಂದರ್ಯವನ್ನು ಹಾಗೂ ಸಂಗೀತದ 
ಸೊಬಗನ್ನು ಪಡೆದಿರುತ್ತದೆ. ಅದು ನಿಜಕ್ಕೂ ಮನಸ್ಸನ್ನು ಬಹುಬೇಗನೇ ಆಕರ್ಷಿಸು 
ಇದೆ. ವಿಮರ್ಶಕರು ತೀವ್ರ ಅಸಮಾಧಾನ ತೋರಿಸುತ್ತಿರುವದು ಅದರ ಜನಪ್ರಿಯತೆ 
ಯನ್ನು ಕುರಿತು. ಅವರ ಆರೋಪಗಳೇನೇ ಇದ್ದರೂ ಇದು ಉಳಿದುಕೊಂಡು 
ಬಂದಿದೆ ಹಾಗೂ ಪ್ರತಿಭಾವಂತ ಕವಿಗಳನ್ನು ಗಜಲ್ ಶೈಲಿಯಲ್ಲಿ ನಿಷ್ಣಾತರನ್ನಾಗಿಸಿದೆ 


34 


೪ . ಕವಿ ಗಾಲಿಬ್ 
ಗಾಲಿಬ್ ತಾನು ಕಾವ್ಯ ರಚನೆಯನ್ನು ಪ್ರಾರಂಭಮಾಡಿದ ಕಾಲದ ಬಗ್ಗೆ ಬೇರೆ 
ಬೇರೆ ಹೇಳಿಕೆಗಳನ್ನು ನೀಡಿದ್ದಾನೆ. ಅವನು ತೀರ ಮೊದಲೆಂದರೆ ಹತ್ತು ವರುಷ 
ದವನಿದ್ದಾಗ ಅಥವಾ ತಡವೆಂದರೆ ಹದಿನೈದು ವರುಷದವನಿದ್ದಾಗ ಕಾವ್ಯ ಬರೆಯಲು 
ಪ್ರಾರಂಭಿಸಿರಬೇಕು. ಅವನ ಶಿಕ್ಷಣವು ಕ್ರಮಬದ್ಧವಾಗಿರಲಿಲ್ಲ. ಅವನು ಸುಸಂಬದ್ಧ 
ವಾದ ಕಾವ್ಯರಚನೆಯ ಹಂತವನ್ನು ತಲುಪಬೇಕಾದರೆ ಎಷ್ಟೋ ವರುಷಗಳಿಂದ ಕೃಷಿ 
ಮಾಡಿರಬೇಕು. ಅವನು ತನ್ನ ಕಾವ್ಯರಂಗವನ್ನು ತಾರುಣ್ಯದ ವಿಲಾಸಗಳ , " ಅನೈತಿಕ ” 
ಚಟುವಟಿಕೆಗಳ ಜೊತೆಗೆ ಪ್ರಾರಂಭಿಸಿದನು. ಬಹುಶಃ ಇದೆಲ್ಲ ಅವನ ಮದುವೆಯ 
ವರುಷದೊಂದಿಗೇ ಪ್ರಾರಂಭವಾಗಿರಬೇಕು. ಈ ಹಿರಿತನದಿಂದಾಗಿ ತನ್ನಂತೆಯೇ 
* ಅನೈತಿಕ ' ಕಾವ್ಯವನ್ನು ರಚಿಸುವ ಹಿರಿಯರೊಂದಿಗೆ ಬೆರೆಯಲು ಅವನಿಗೆ ಸುಲಭ 
ವಾಯಿತು. ಅವನಿಗೆ ಆರಂಭದ ದೆಶೆಯಲ್ಲಿ ಲೋಪದೋಷಗಳನ್ನು ಲೆಕ್ಕಿಸದೆ ಆತ್ಮ 
ವಿಶ್ವಾಸದಿಂದ ಮುಂದುವರೆಯಬೇಕೆಂದು ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನ 
ನೀಡಿದವರು ಯಾರು ಎಂಬುದರ ಬಗ್ಗೆ ಯೋಚಿಸುವುದು, ಕಲ್ಪಿಸುವುದು ನಮ್ಮ 
ಪಾಲಿಗೇ ಬಿಟ್ಟುದು. ಯಾಕಂದರೆ ಅದರ ಬಗೆಗೆ ಯಾವ ವಿವರಗಳೂ ಸಿಕ್ಕುವುದಿಲ್ಲ. 
ಅವನ ಕಾವ್ಯ ಬೆಳವಣಿಗೆಯನ್ನು ಕ್ರಮಬದ್ಧವಾಗಿ ಹೇಳಲಾಗದು. ಕಾರಣವಿಷ್ಟೆ : 
ಅವನ ಮೊದಲಿನ ಕಾವ್ಯ ರಚನೆಗಳ ಕಾಲವನ್ನು ನಿರ್ದುಷ್ಟವಾಗಿ ಗುರುತಿಸಲು ಸಾಧ್ಯ 
ವಾಗುವುದಿಲ್ಲ. ಇದೂ ಅಲ್ಲದೆ ಅವನ ಗಜಲ್‌ಗಳನ್ನು ಕೊನೆಯ ಪ್ರಾಸವಿರುವ 
ಶಬ್ದಗಳ ವರ್ಣಾನುಕ್ರಮವಾಗಿ ಜೋಡಿಸಲಾಗಿದೆ. ಇದರಿಂದ ಅವನು ತೀರ ಮೊದಲು 
ಬರೆದ ಗಜಲ್ , ಸಂಪುಟದಲ್ಲಿ ತೀರ ಕೊನೆಯಲ್ಲಿ ಬರುವುದು ಸಾಧ್ಯವಿದೆ. ಈ ರೀತಿಯ 
ಮೊದಲ ಸಂಗ್ರಹವನ್ನು ಸ್ವತಃ ಗಾಲಿಬ್‌ನೆ ಮಾಡಿದನು . ಈ ಸಂಗ್ರಹಕ್ಕೆ ಭೋಪಾಲದ 
ಹಸ್ತಪ್ರತಿಗಳೆ ಆಧಾರವೆನ್ನಬಹುದಾಗಿದೆ. ಈ ಸಂಗ್ರಹದಲ್ಲಿ ಬಾರದೆ ಇರುವ ಗಜಲ್ 
ಗಳು ಕಾಲನ ಬಾಯಿಗೆ ತುತ್ತಾಗಿವೆಯೆಂದೇ ಹೇಳಬೇಕು. 

ಗಾಲಿಬ್ ೧೮೨೨ರ ವರೆಗೆ ಅಂದರೆ ತನ್ನ ೨೫ನೇ ವರುಷದವರೆಗೆ ಉರ್ದುಭಾಷೆ 
ಯಲ್ಲಿಯೇ ಕಾವ್ಯ ರಚಿಸಿದನು . ಆಮೇಲೆ ಅವನು ಪರ್ಶಿಯನ್ ಭಾಷೆಯನ್ನು ಕಾವ್ಯ 


1 ದೀವಾನೆ ಗಾಲಿಬ್ , ಬ ಖತ್ತೆ ಗಾಲಿಬ್ , ನುಸಖಾಯೆರಾಮಪುರ ಎಂಬ ಹೆಸರಿನ ಸ್ವತಃ 
ಗಾಲಿಬ್ ನೇ ಬರೆದ ಹಸ್ತಪ್ರತಿಯೊಂದು ರಾಮಪುರದಲ್ಲಿ ಸಿಕ್ಕಿರುವುದಾಗಿ, ಜನವರಿ ೨೨ , ೧೯೭೨ ರ 
“ ಹಿಂದೂ ” ಪತ್ರಿಕೆಯಲ್ಲಿ ವರದಿಯಾಗಿದೆ. ( ಅನುವಾದಕ). 

35 


ಮಾಧ್ಯಮವಾಗಿ ಸ್ವೀಕರಿಸಿದನು. ಅವನಿಗೆ ಈ ಭಾಷೆಯ ಬಗ್ಗೆ ಪ್ರೇಮಾದರ ಅಪಾರ 
ವಾಗಿದ್ದಿತು. ಅವನ ದೃಷ್ಟಿಯಲ್ಲಿ ಪರ್ಷಿಯನ್ ಭಾಷೆಯ ಉರ್ದುವಿಗಿಂತ ಅಭಿವ್ಯಕ್ತಿಯ 
ಶ್ರೇಷ್ಠ ಮಾಧ್ಯಮವಾಗಿದ್ದಿತು.19 ಪರ್ಷಿಯನ್ ಕಾವ್ಯರಚನೆಗೆ ತೊಡಗುವ ಮೊದಲು 
ಅವನು ಹೆಸರಾಂತ ಪರ್ಷಿಯನ್ ಲೇಖಕರ ಕೃತಿಗಳನ್ನು ಸಮೂಲಾಗ್ರವಾಗಿ ಅಧ್ಯಯನ 
ಮಾಡಿದ್ದನು. ತನಗೆ ಪರ್ಷಿಯನ್ ಭಾಷೆಯ ಮೇಲೆ ಅಧಿಕೃತ ಪಾಂಡಿತ್ಯವಿದೆ 
ಯೆಂದು ಹೇಳಿಕೊಂಡಿದ್ದಾನೆ ಗಾಲಿಬ್. ಅದು ಅವನ ವಿಲಕ್ಷಣತೆಗೆ ಸಾಕ್ಷಿ . ತನಗೆ 
ಪರ್ಷಿಯನ್ ಭಾಷೆಯನ್ನು ಯಾರು ಕಲಿಸಿದರೆಂಬುದಕ್ಕೆ ಗಾಲಿಬ್ ಒಂದು ಸುಂದರವಾದ 
ಕಥೆಯನ್ನೇ ಹೆಣೆದಿದ್ದಾನೆ. ಅದು ಹೀಗಿದೆ: “ ಓರ್ವ ಪರ್ಷಿಯನ್ ಭಾಷಾಪಂಡಿತ 
ಇರಾನ್‌ದಿಂದ ಬಂದು ಆಗ್ರಾದಲ್ಲಿರುವ ನನ್ನ ಮನೆಯಲ್ಲಿಯೇ ಉಳಿದ. ಆತ ಸಮಗ್ರ 
ಎರಡು ವರುಷಗಳ ಕಾಲ ನನಗೆ ಪರ್ಷಿಯನ್ ಭಾಷೆ, ಸಾಹಿತ್ಯವನ್ನು ಕಲಿಸಿದನು ”. 
ಕೆಲಕಾಲದನಂತರ ಈ ಕಥೆಯನ್ನು ನಿರ್ಮಿಸಿದ ಗಾಲಿಬ್‌ನೇ ಅಲ್ಲಗಳೆದಿದ್ದಾನೆ, ಆ 
ಮಾತು ಬೇರೆ. ಗಾಲಿಬ್‌ನ ಪರ್ಷಿಯನ್ ಕಾವ್ಯರಚನೆಯ ಮಜಲು ೧೮೫೦ ರಲ್ಲಿಯೇ 
ಮುಗಿಯಿತು. ಆಗ ಅವನಿಗೆ ಆಸ್ಥಾನದ ಆಶ್ರಯದಲ್ಲಿ ಉರ್ದುವಿನಲ್ಲಿ ಕಾವ್ಯರಚನೆ 
ಮಾಡಲು ಪುರಸ್ಕಾರ ದೊರೆಯಿತು. ಆದರೆ ಅವನು ಪರ್ಷಿಯನ್ ಭಾಷೆಯಲ್ಲಿ 
' ಬರೆಯುವುದನ್ನು ಸಂಪೂರ್ಣವಾಗಿ ಬಿಟ್ಟುಕೊಡಲಿಲ್ಲ. ೧೮೫೦ರ ನಂತರದ ಏಳುವರುಷ 
ಗಳು ಅವನ ಉರ್ದುಕಾವ್ಯದ ಪರಿಪೂರ್ಣವಾದ ಉಚ್ಚಾ ಯಕಾಲವೆಂದು ಹೇಳಬೇಕು. 
- ೧೮೫೦ರ ನಂತರ ಹಾಗೂ ಅದಕ್ಕಿಂತ ಮೊದಲು ಬರೆದ ಕಾವ್ಯದಲ್ಲಿ, ಕೆಲವು 
ಸಾಮಾನ್ಯ ಹೋಲಿಕೆಗಳುಳ್ಳ ಅಂಶಗಳನ್ನು ಕಾಣಬಹುದಾಗಿದೆ. ಅವನ ಕಾವ್ಯದ 
ಎರಡನೆಯ ಮಜಲಿನಲ್ಲಿ ಭಾವಗೀತೆಯ ಅಂಶ ಹೆಚ್ಚು ಪ್ರಧಾನವಾಗಿದೆ. ಆದರೆ 
ತನ್ನ ಕಾವ್ಯಜೀವನದ ಕೊನೆಯವರೆಗೂ ವ್ಯಂಜಕತೆಯನ್ನು ಉಳಿಸಿಕೊಂಡು ಪ್ರತಿಮೆಯ 
ಸಂಪೂರ್ಣ ಚಿತ್ರಣ ಕೊಡದೆ, ಅದನ್ನು ನಮ್ಮ ಕಲ್ಪನಾ ವಿಲಾಸಕ್ಕೇ ಬಿಟ್ಟು ಕೊಡುವ 
ರೀತಿಯನ್ನು ಮುಂದುವರಿಸಿಕೊಂಡು ಬಂದನು . ಸರಳಭಾಷೆಯಲ್ಲಿ ರಚಿತವಾದ ಅವನ 
ಎರಡನೆಯ ಘಟ್ಟದಲ್ಲಿಯ ಕವನಗಳು , ವಿಮರ್ಶಕರಿಗೆ ನಿಲುಕದಷ್ಟು ಸಂಕೀರ್ಣತೆಯಿಂದ 
ಕೂಡಿವ. ಗಾಲಿಬ್ ತನ್ನ ವೈಯಕ್ತಿಕತೆಯನ್ನು ಹಾಗೂ ಬೌದ್ಧಿಕತೆಯನ್ನು ಎಂದೂ 
ಬಿಟ್ಟುಕೊಡಲಿಲ್ಲ. ಆದರೆ ಆಸ್ಥಾನದಲ್ಲಿ ಮಾತ್ರ ಸಾಮಾನ್ಯ ಅಭಿರುಚಿಗಿಂತ ಭಿನ್ನ 
ವಿರುವ ಮತ್ತು ಕೆಳಮಟ್ಟದ ಮೌಲ್ಯಗಳನ್ನು ಪ್ರತಿನಿಧಿಸುವ ಕವಿಗಳ ಸಾಲಿನಲ್ಲಿ 
ಸ್ಥಾನವಿದ್ದುದನ್ನು ಒಪ್ಪಿಕೊಳ್ಳಬೇಕಾಯಿತು. ಗಾಲಿಬ್ ತನ್ನ ಪರಿಸರದೊಂದಿಗೆ 
ಒಂದು ರೀತಿಯಲ್ಲಿ ಒಪ್ಪಂದವನ್ನೇ ಮಾಡಿಕೊಂಡನೆನ್ನಬೇಕು. ಸಮಾಜದ ಅಭಿರುಚಿ 
ಹಾಗೂ ಪ್ರಚಲಿತ ಭಾಷೆಯನ್ನು ಸ್ವೀಕರಿಸಿ, ಸ್ವಪ್ರತಿಭೆಯ ಕೆಲವಂಶವನ್ನು ಬಿಟ್ಟು 
ಕೊಟ್ಟನು. ಬಹುಶಃ ಇದರಿಂದಾಗಿಯೇ ಏನೋ ಅವನು ಉರ್ದು ಕಾವ್ಯಪ್ರಿಯರಲ್ಲಿ 
ತುಂಬ ಮೆಚ್ಚಿನ ಕವಿಯೆನಿಸಿದ್ದಾನೆ. ಈಗ ಅವನು ದೂರದಲ್ಲಿ ಹೊಳೆವ ಹಿಮಾ 
ಚ್ಛಾದಿತ ಗಿರಿಶಿಖರವಲ್ಲ. ಪರ್ವತವನ್ನು , ಅಲ್ಲಿರುವ ಗಿಡಗಂಟಿಗಳನ್ನು , ಸುಳಿವ ತಂಗಾಳಿ 
ಯನ್ನು , ಹಿಮ ಕರಗಿ ಝರಿಯಾಗಿ ಮಾರ್ಪಡುವುದನ್ನು ,ಕಣಿವೆಯಲ್ಲಿ ಧುಮುಕುವುದನ್ನು 
ಈಗ ಸುಲಭವಾಗಿ ಯಾರಾದರೂ ನೋಡಬಹುದು. 

36 


ಸಾಮಾನ್ಯ ಹೊಲದಲ್ಲಿ 
ಭಾವರಿ 


ವ್ಯಂಜಕತೆಯ 
ವಿಲಾಸ 


ಅವನ ಸಮಕಾಲೀನರ ಪ್ರಶಂಸೆಗೆ ಪಾತ್ರರಾದ ಕವಿಗಳಿಂದ ಗಾಲಿಬ್ ಪ್ರಭಾವಿತ 
ನಾಗಿದ್ದನೆಂಬುದರಲ್ಲಿ ಅಚ್ಚರಿಪಡಬೇಕಾದುದೇನಿಲ್ಲ. ಸ್ವತಃ ಗಾಲಿಬ್‌ನೇ ತನ್ನ ಸಮ 
ಕಾಲೀನ ಕವಿಯಾದ ' ಬೇದಿಲ್ ನ ಕಾವ್ಯ ಪ್ರಭಾವಕ್ಕೆ ಒಳಗಾದುದನ್ನು ಪ್ರಾಮಾಣಿಕ 
ವಾಗಿ ಒಪ್ಪಿಕೊಳ್ಳುತ್ತಾನೆ: 

* ಬೇದಿಲ್ ' ನ ಪ್ರತಿಭೆಯ ಭವ್ಯ ಚಿತ್ರಣವನ್ನು ನಾನು ಚಿತ್ರಿಸಲಾರೆ 
ನನ್ನಲ್ಲಿ ಆತನ ಬಗೆಗಿರುವ ಗೌರವಾದರದ ಅಪಾರತೆಯ ಬಗೆಗೆ ಪ್ರಶ್ನಿಸಬೇಡ, 
ಹನಿಯೊಂದು ಸೀಮಾತೀತವಾದ ಕಡಲಿನ ಬಗೆಗೆ ಏನು ಹೇಳಬಲ್ಲುದು ? 


* ಬೇದಿಲ್ ' ಪರ್ಷಿಯನ್ ಭಾಷೆಯ ಸುವಿಖ್ಯಾತ ಕವಿ . ಅವನ ಶೈಲಿ ಸ್ಪುಟ 
ವಾಗಿಯೂ , ಸಂಕೀರ್ಣವಾಗಿಯೂ ಇದೆ. ಗಾಲಿಬ್‌ನ ಆರಂಭದ ಉರ್ದು ಕಾವ್ಯದಲ್ಲಿ 
ಬೇದಿಲ್‌ನ ಕಾವ್ಯಛಾಯೆಯನ್ನು ಕಾಣಬಹುದು. ಉರ್ದು ಹಾಗೂ ಪರ್ಷಿಯನ್ 
ಭಾಷಾಕವಿಗಳ ಪ್ರಭಾವ ಗಾಲಿಬ್ ಕವಿಯ ಮೇಲೆ ಸಾಕಷ್ಟಿತ್ತೆಂಬುದಕ್ಕೆ ಓರ್ವ ಘನ 
ವಿದ್ವಾಂಸರೂ , ವಿಮರ್ಷಕರೂ ಆದ ಶ್ರೀ ಖುರ್ಷಿದ್ -ಉಲ್- ಇಸ್ಲಾಂ ಅವರು 
ಬೇಕಾದಷ್ಟು ಉದಾಹರಣೆಗಳನ್ನು ನೀಡಿದ್ದಾರೆ. 20 ' ಮುಷಾಯಿರಾ' (ಕವಿಗೋಷ್ಠಿ) 
ಗಳಲ್ಲಿ ಛಂದಸ್ಸು ಹಾಗೂ ಪ್ರಾಸವನ್ನು ಮೊದಲೇ ಸೂಚಿಸುವುದು ಸಂಪ್ರದಾಯ . 
ಇದರಿಂದಾಗಿ ಸಭಿಕರೆಲ್ಲರೂ ಒಂದು ರೀತಿಯಲ್ಲಿ ನ್ಯಾಯಾಧೀಶರಾಗಿ ಕವಿಯ ಕಾವ್ಯ 
ರಚನೆಯನ್ನು ಪರೀಕ್ಷಿಸುವ, ಕಾವ್ಯದ ಹಿರಿಮೆಯನ್ನು ಅರಿಯುವ ಶಕ್ತಿ ಪಡೆಯುತ್ತಿದ್ದರು . 
ಇದರಿಂದಾಗಿ ಕಾವ್ಯರಚನೆಯಲ್ಲಿ ಒಂದು ರೀತಿಯ ಪೈಪೋಟಿಯೂ ನಡೆಯುತ್ತಿತ್ತು . 
ಅದರ ಜೊತೆಗೆ ಪ್ರಚಲಿತ ಅಭಿರುಚಿಯೇ ನಿರ್ಣಯಾತ್ಮಕವಾಗಲು ಕಾರಣವಾಗುತ್ತಿದ್ದಿತು. 
ಈ ಸಂಪ್ರದಾಯ ಈಗಲೂ ' ಮುಷಾಯಿರಾ' ದಲ್ಲಿ ಜೀವಂತವಾಗಿದೆ. ಒಂದು 
ಗಜಲ್‌ದ ಪದ ಲಾಲಿತ್ಯ ಹಾಗು ಛಂದಸ್ಸು ಮೊದಲೇ ಸೂಚಿಸಿದ್ದರೂ ಆ ಕಾವ್ಯ 
ಸಂಪೂರ್ಣವಾದ, ನೈಜವಾದ ಅಭಿವ್ಯಕ್ತಿಯನ್ನು ಪಡೆದಿದೆಯೇ ಎಂಬ ಪ್ರಶ್ನೆ 
ಉದ್ಭವಿಸದೆ ಇರದು . ವಿಮರ್ಶಾವಿಚಕ್ಷರು ಕವಿಯು ಪರಂಪರಾನುಗತವಾಗಿ ಬಂದ 
ಶೈಲಿಯನ್ನು ಅನುಸರಿಸಿದ್ದಾನೆ ಅಥವಾ ತನ್ನ ವೈಯಕ್ತಿಕತೆಯನ್ನು ಮೆರೆದಿದ್ದಾನೆ 
ಎಂಬುದನ್ನು ಥಟ್ಟನೆ ಗುರುತಿಸುತ್ತಿದ್ದರು. ಸಾಂಪ್ರದಾಯಿಕ ವಿಮರ್ಶೆಯು, 
ಅಭಿವ್ಯಕ್ತಿ ಎಷ್ಟರಮಟ್ಟಿಗೆ ಸ್ಫೂರ್ತಿಯುತವಾಗಿದೆ ಇಲ್ಲವೆ ಎಷ್ಟರ ಮಟ್ಟಿಗೆ ಪರಿಶ್ರಮ 
ಪೂರ್ವಕವಾಗಿ ಸಾಧಿಸಿದ್ದಾಗಿದೆ ಎಂಬುದರ ನಡುವೆ ಸ್ಪಷ್ಟ ಭೇದವನ್ನು ಕಲ್ಪಿಸುತ್ತಿತ್ತು . 
ಸುಲಭವಾಗಿ ದೊರೆಯುವ ಪ್ರತಿಮೆಗಳ ಬಳಕೆ , ಆಡುಮಾತಿನ ಕುಶಲ ಪ್ರಯೋಗ 
ಮೆಚ್ಚಬಹುದು. ಆದರೆ ಪದ್ಯರೂಪಒಂದರಿಂದಲೇ ಕಾವ್ಯ ಕಾವ್ಯವಾಗಿ ಉಳಿಯಲಾರದು. 

ಗಾಲಿಬ್ ಸ್ವಭಾವತಃ ಕವಿಯಾಗಿದ್ದನು . ಅವನು ಜನಾಭಿಪ್ರಾಯದ ಬಗ್ಗೆ ತುಂಬ 
ಸೂಕ್ಷ್ಮಗ್ರಾಹಿಯಾಗಿದ್ದನು. ಆದರೆ ಅವನು ಸಾಮಾನ್ಯ ವಿಚಾರದಿಂದ ದೂರವಿರಲು 
ಯತ್ನಿಸುತ್ತಿದ್ದನು. ಅವನ ಕೇಳುಗರು ಹಿರಿಯರಿರಲಿ ಅಥವಾ ತನ್ನ ಓರಿಗೆಯ 
ಸ್ನೇಹಿತರಿರಲಿ ಎಲ್ಲರನ್ನೂ ತನ್ನ ಕಾವ್ಯ ವಾಚನದಿಂದ ಬೆರಗುಗೊಳಿಸುತ್ತಿದ್ದನು. ಅವನ 
ಕಾವ್ಯ ಅವರು ನಿರೀಕ್ಷಿಸುತ್ತಿದ್ದುದಕ್ಕಿಂತ ಬೇರೆಯಾಗಿರುತ್ತಿತ್ತು . ಆದರೂ ಸಹ ಅವನು 

37 


ಕಾವ್ಯಪರಂಪರೆಯನ್ನು ತೊರೆದು ಸ್ವತಂತ್ರ ಭಾಷಾಮಾಧ್ಯಮವನ್ನು ಅನುಸರಿಸುತ್ತಿರಲಿಲ್ಲ. 
ಅವರು ತಿಳಿದ ಕಾವ್ಯಾನಂದವನ್ನು ಅವನು ಅವರಿಗೆ ಕೊಡಲಿಲ್ಲವೇನೋ ನಿಜ , ಆದರೆ 
ಅವನು ತನ್ನ ಕಾವ್ಯದಲ್ಲಿ ಹುದುಗಿದ ಅರ್ಥವನ್ನು ಕಂಡುಹಿಡಿಯಲು ಅವರಿಗೆ ಆಹ್ವಾನ 
ನೀಡಿದ್ದನು. ಅವರು ಅವನನ್ನು ಸುಲಭವಾಗಿ ಕಡೆಗಣಿಸುವಂತಿರಲಿಲ್ಲ. ಹಾಗೆ 
ಮಾಡಿದರೆ ಅವನ ಕಾವ್ಯವನ್ನು ತಿಳಿದುಕೊಳ್ಳಲು ಅವರು ಅಸಮರ್ಥರೆಂಬುದನ್ನು 
ತೋರಿಸಿಕೊಟ್ಟಂತಾಗುತ್ತಿತ್ತು ; ಸೋಲನ್ನು ಒಪ್ಪಿಕೊಂಡಂತಾಗುತ್ತಿತ್ತು . ಗಾಲಿಬ್‌ನ 
ಕಾವ್ಯದಲ್ಲಿ, ತಾಳ, ಲಯ ಅದುವರೆಗೆ ಉರ್ದುಕಾವ್ಯದಲ್ಲಿ ಎಂದೂ ಕಂಡರಿಯದ 
ಚಮತ್ಕಾರವಾದ, ಮೋಹಕವಾದ ಶಬ್ದಗಳ ಹೊಂದಾಣಿಕೆ ಇದ್ದವು. ಇದರಿಂದಾಗಿ 
ಅವನ ಕಾವ್ಯದಲ್ಲಿ ಅರ್ಥದ ಅನೇಕ ಸ್ವರಗಳನ್ನು ಕಾಣಬಹುದಾಗಿತ್ತು . ಅದೇ ಶಬ್ದ 
ಸಮುಚ್ಚಯಗಳನ್ನು ಪ್ರತ್ಯೇಕಿಸಿ ಸಹಜವಾಗಿ ಉಪಯೋಗಿಸಿದರೆ ಅವುಗಳಿಂದ ಯಾವ 
ಅರ್ಥವೂ ಹೊರಡುತ್ತಿರಲಿಲ್ಲ. ವಿಚಾರಸಂಕ್ಷೇಪತೆ ಕುಶಲ ಶಬ್ದ ಪ್ರಯೋಗದಲ್ಲಿ 
ಕಾಣಬಹುದಿತ್ತು . ಕೆಲಸಲ ಶಬ್ದಗಳು ಹಾಗೂ ಅರ್ಥಗಳು ಸಿಡಿದು ಬರುವಂತಹ 
ಸ್ಥಿತಿಯನ್ನು ತಲುಪಿರುತ್ತಿದ್ದವು. ವಿಚಾರಕ್ಕೆ ತಕ್ಕ ಚೌಕಟ್ಟು ಕೂಡಿಸುವ ಬದಲು 
ಶಬ್ದಗಳ ಚಮತ್ಕತಿಯ ಬಣ್ಣನೆಯಲ್ಲಿ ಮೈಮರೆಯುತ್ತಿದ್ದುದೂ ನಿಜ. ಅವನ 
ತಾರುಣ್ಯ ಪೂರ್ಣವಾದ ಕಾವ್ಯಪ್ರತಿಭೆಯನ್ನು ಮೆಚ್ಚಿದ ಓರ್ವ ಹಿರಿಯ ಮನುಷ್ಯ ಅದ್ಭುತ 
ವಾದ ಶಬ್ದಗಳನ್ನು ಸಂಪೂರ್ಣ ಅರ್ಥರಹಿತವಾಗಿ ಜೋಡಿಸಿ ಅತ್ಯಂತ ಪ್ರಭಾವಿ ಕವಿತೆ 
ಯೆನ್ನುವಂತೆ ಗಂಭೀರವಾಗಿ ಓದಿದನು. ಗಾಲಿಬ್ ಶೂನ್ಯಚಿತ್ತದಿಂದ ಆತನನ್ನು ನಿರುಕಿಸು 
ತಿರಲು ಆತ ಕವಿತೆಯಲ್ಲಿ ಯಾವ ಅರ್ಥವೂ ಇಲ್ಲ ಎಂಬುದನ್ನು ಒಪ್ಪಿಕೊಂಡು ಕವಿಯು 
ಒಳ್ಳೆಯ ಕಾವ್ಯ ಬುದ್ಧಿಗಮ್ಯವಾಗಿರಬೇಕೆಂಬುದನ್ನು ಮರೆತರೆ ಇಂತಹ ಅರ್ಥ ಹೀನ 
ಸ್ಥಿತಿಯೇ ಅವನ ಕಾವ್ಯಕ್ಕೂ ಉಂಟಾಗುತ್ತದೆ ಎಂದು ಗಾಲಿಬ್‌ನಿಗೆ ಹೇಳಿದನೆಂದು ಪ್ರತೀತಿ. 
- ಆರಂಭದ ಕಾಲದಲ್ಲಿ ಗಾಲಿಬ್, ಬೇದಿಲ್ ಹಾಗು ಇತರ ಕವಿಗಳನ್ನು ಅನುಸರಿಸಿ 
ಕಷ್ಟದ ಅಭಿವ್ಯಕ್ತಿಯುಳ್ಳ ಕಾವ್ಯ ರಚಿಸುವಲ್ಲಿ ಸಂತೋಷಪಡುತ್ತಿದ್ದನು. ಕಾವ್ಯದಲ್ಲಿ ಹಳೆಯ 
ಪ್ರತಿಮೆಗಳಿಂದ ಹೊಸ ಅರ್ಥ ಸೃಜನವಾಗಬೇಕಾದರೆ, ಕಾವ್ಯ ಸಂಪ್ರದಾಯದ ವಸ್ತುವಿಗೆ 
ನವೀನ ಪ್ರಜ್ಞೆಯನ್ನು , ಸೌಂದರ್ಯಾನುಭೂತಿಯನ್ನು ಹೆಚ್ಚಳಗೊಳಿಸಬೇಕಾದರೆ ಹೊಸ 
ಶಬ್ದ ಸಂಪತ್ತಿಯನ್ನು ಕಾವ್ಯಮಾಧ್ಯಮವನ್ನಾಗಿ ಉಪಯೋಗಿಸಬೇಕೆಂಬುದನ್ನು ಅರಿತು 
ಕೊಂಡನು . ಅನಿರ್ಬಂಧವಾಗಿ ಉರ್ದು ಹಾಗೂ ಪರ್ಷಿಯನ್ ಎರಡೂ ಭಾಷೆಗಳಲ್ಲಿಯ 
ನುಡಿಗಟ್ಟನ್ನು ಪರಸ್ಪರ ಏಕೀಭವಿಸಿ ಉಪಯೋಗಿಸುವುದರಿಂದ ಗಾಲಿಬ್ ತನ್ನ ಕಾವ್ಯಕ್ಕೆ 
ಹೊಸಮಾಧ್ಯಮವನ್ನೇ ಬಳಕೆಯಲ್ಲಿ ತಂದನು. ಇದರಿಂದಾಗಿ ಅವನು ನಿಜಕ್ಕೂ 
ಅದ್ಭುತವಾದುದನ್ನು , ಅದ್ವಿತೀಯವಾದುದನ್ನು ಸಾಧಿಸಿದನೆನ್ನಬೇಕು. ವಿಚಾರಸರಣಿ 
ದಲ್ಲಿ ಅಸ್ಪಷ್ಟತೆ ಕಂಡುಬಂದರೂ ಕೂಡ ಅಲ್ಲಿ ಬಳಕೆಕೊಂಡ ಮಧುರವಾದ ಭಾಷೆ 
ಓದುಗನನ್ನು ಮಂತ್ರಮುಗ್ಧಗೊಳಿಸುತ್ತದೆ. 

ಹೊಚ್ಚ ಹೊಸತಾದ ಬೌದ್ದಿಕ ಹಾಗೂ ಸೌಂದರ್ಯಾನುಭವಗಳ ಮುಖಾಂತರ 
ಗಾಲಿಬ್ ಯಾವ ನವೀನವಾದ ಅರ್ಥವನ್ನು ಸೃಜಿಸಲು ಪ್ರಯತ್ನಿಸಿದ ? ಅವನ ಆರಂಭದ 
ಮಜಲಿನ ಕವಿತೆಯ ಸಾಲುಗಳನ್ನು ಉದಾಹರಣೆಗೆಂದು ಇಲ್ಲಿ ಆಯ್ದುಕೊಳ್ಳೋಣ: 

38 


ಈ ಜೀವನದ ಉದ್ದೇಶರಹಿತವಾದ ಪ್ರಯತ್ನಗಳು 
ಮುಂದಿನ ಜೀವನದ ಉಪಕ್ರಮ ಮಾಡಲೆಂದು ಮಾತ್ರ 
ಅದರಿಂದ ಪ್ರೇಮದ ವೈಭವಪೂರ್ಣ ಮಾರ್ಗದಲ್ಲಿ ಚಲಿಸಬೇಕು 
ಆತ್ಮದ ದುಃಖ , ಅದೊಂದು ಅಶಾಂತಿಯ ತತ್ಕಾಲದ ವಿಚಾರ ಮಾತ್ರ . 


ಕೇವಲ ಈ ಅನುವಾದ ಸಾಕಾಗಲಾರದು ಕವಿತೆಯನ್ನು ತಿಳಿದುಕೊಳ್ಳಲು. ಇಲ್ಲಿ 
ಹುದುಗಿದ ಅರ್ಥವನ್ನು ಅರಿತುಕೊಳ್ಳಲು ಸರಳಾನುವಾದ ಹಾಗೂ ವಿವರಣೆ ಅವಶ್ಯ . 
ಅದರೊಂದಿಗೆ ಘನೀಕೃತವಾದ ಅಭಿವ್ಯಕ್ತಿಯನ್ನು ಹಿಗ್ಗಿಸಬೇಕಾಗುತ್ತದೆ. ಗಾಲಿಬ್ 
ಕವಿ ಹೀಗೆ ಹೇಳುತ್ತಾನೆ: “ ತಾತ್ಕಾಲಿಕತೆಯನ್ನು ಅನಂತತೆಯೊಂದಿಗೆ ಅನ್ಯೂನ್ಯ 
ಗೊಳಿಸಲು ಮನುಷ್ಯನು ಭೂಮಿಯಮೇಲೆ ತನ್ನ ಜೀವನವನ್ನು ಭವಿಷ್ಯದ ಜೀವನಕ್ಕನು 
ಸರಿಸಿ ರೂಪಿಸಿಕೊಳ್ಳಬೇಕು ಎಂದು ಹೇಳಲಾಗುತ್ತದೆ. ಇದು ಪ್ರಯಾಸಕರವೂ 
ನಿಷ ಯೋಜಕವೂ ಆಗಿದೆ. ನಾವು ಇದನ್ನು ಒಪ್ಪಿಕೊಂಡರೆ ಜೀವನದ ನಿಜಧೈಯ 
ವನ್ನು ಅಲಕ್ಷಿಸಿದಂತಾಗುತ್ತದೆ. ನಮ್ಮ ಸಹಜ ಸೌಂದರ್ಯಪ್ರಜ್ಞೆ , ಪ್ರೇಮ, ತೀಕ್ಷ 
ಕಾಮನೆ ಮನುಷ್ಯ ಸಹಜವಾದ ಅಭೀಪೈ ಇವುಗಳಿಗೆ ಸ್ವಾತಂತ್ರ್ಯವನ್ನು ಕೊಡುವುದೆ 
ಜೀವನದ ಉದ್ದೇಶವಾಗಿದೆ. ನಾವು ಪೂರ್ಣವಾಗಿ ಮನುಷ್ಯರಾಗೋಣ, ಜೀವನವನ್ನು 
ನಿರಂತರ ಚಲಿಸುವಂತೆ ಮಾಡೋಣ. ನಾವು ಒಂದುವೇಳೆ ಆಯಾಸಗೊಂಡಿದ್ದರೆ 
ನಾವು ವಿಶ್ರಮಿಸಬೇಕೆಂದು ಬಯಸಿದುದೇ ಅದಕ್ಕೆ ಕಾರಣವೆಂದು ಅರಿತು, ಮಾರ್ಗವು 
ದೀರ್ಘವಾಗಿರುವುದಕ್ಕಾಗಿಯಲ್ಲವೆಂದು ತಿಳಿದು, ನಾವು ನಮ್ಮ ಪ್ರಯಾಣವನ್ನು 
ಮುಂದುವರಿಸಿದ್ದಾದರೆ ನಮ್ಮ ಆಯಾಸ ಪರಿಹಾರವಾಗುತ್ತದೆ. ” 

ನೈತಿಕ ಅಧಃಪತನಕ್ಕೆ ಇದೊಂದು ಮಾರ್ಗವೆಂದು ಕೆಲವರು ಅಭಿಪ್ರಾಯ ಪಟ್ಟರೆ 
ಇನ್ನು ಕೆಲವರು ಇದು ಪ್ರೇಮದ ಸ್ಪಷ್ಟಿಕರಣ, ವಿಶ್ಲೇಷಣ , ತೀಕ್ಷತೆ, ಗಾಢಾನುರಕ್ತತೆ 
ಹಾಗೂ ಇವುಗಳಿಂದ ಸೃಜನವಾಗುವ ಒಂದು ಅವ್ಯಾಹತ ಗತಿ ಎಂದು ಅಭಿಪ್ರಾಯಪಡು 
ತಾರೆ. ಇನ್ನು ಬಹಳಷ್ಟು ಜನ ತಿಳಿದುಕೊಳ್ಳಲು ಅಸಮರ್ಥರು ಎಂಬುದನ್ನು ಒಪ್ಪ 
ಬೇಕಾಗುತ್ತದೆ. ಹೀಗೆಬೇರೆ ಬೇರೆ ಪರಿಣಾಮಗಳಿಗೆ ಕಾರಣವೇನು ಎಂದು ತಿಳಿದುಕೊಳ್ಳು 
ವಲ್ಲಿ ತೊಂದರೆಯೇನೂ ಇಲ್ಲ. ನೀತಿ ನಿರ್ಬಂಧಗಳಲ್ಲಿ ವಿಶ್ವಾಸವುಳ್ಳವರು ಕಟ್ಟಳೆಗಳೇ 
ಉದ್ದೇಶವಲ್ಲವೆಂಬುದನ್ನು ಅರಿಯಲಾರರು , ಈ ನಿಯಮ ನಿರ್ಬಂಧಗಳು ಒಂದು 
ವಿಶಿಷ್ಟವಾದ ಧೈಯದತ್ತ ಕರೆದೊಯ್ಯಲು ಸಹಾಯಕವಾಗಬೇಕೆಂಬುದನ್ನು ತಿಳಿದು 
ಕೊಳ್ಳಲಾರರು. ಸ್ಪಷ್ಟವಾದ ವಿಚಾರಗಳಿರಬೇಕೆಂದು ಬಯಸುವವರಿಗೆ ಸ್ಪಷ್ಟತೆ 
ಯೊಂದಿದ್ದರೆ ಸಾಕು . ಅದರಿಂದಲೇ ಅವರು ತೃಪ್ತರಾಗುತ್ತಾರೆ. ಇನ್ನು ಈ ಬಗ್ಗೆ 
ತಿಳಿದುಕೊಳ್ಳಲಾರದವರು ರಮ್ಮ ಭಾವನೆಗಳನ್ನು ಮೋಹಕವಾದ ರೀತಿಯಲ್ಲಿ ಉದ್ದೀಪನ 
ಗೊಳಿಸುವುದೆ ಕವಿಯ ಕಾರ್ಯವೆಂದು ಭಾವಿಸುತ್ತಾರೆ. ಅವರು ಕವಿಯು ತಮ್ಮ 
ಹಂತದಲ್ಲಿ ನಿಂತೇ ಅನುಭವಿಸಬೇಕು, ಮಾತನಾಡಬೇಕು ಎಂದು ಬಯಸುತ್ತಾರೆ. 
ಅಂದರೇನೇ ಅವರು ಭಾವೋದ್ರೇಕಗೊಳ್ಳುವರು ಹಾಗೂ ಸಂತುಷ್ಟರಾಗುವರು. ಅವರು 
ಸಾಧ್ಯವಾದಷ್ಟು ವಿಚಾರ ಪ್ರವೃತ್ತಿಯ ಆಯಾಸದಿಂದ ದೂರವಿರಲು ಬಯಸುತ್ತಾರೆ, 

39 


ಇದ್ದುದನ್ನು ಅವರು ಒಪ್ಪಿಕೊಳ್ಳುತ್ತಾರೆ, ಏನಾಗಬೇಕು ಎಂಬುದರ ಚಿಂತನಮಾಡಿ 
ಯಾವ ವಸ್ತುವಿನಿಂದಲೂ ಪರಾಲ್ಮುಖರಾಗುವುದಿಲ್ಲ. ಜೀವನಕ್ಕೆ ಅತ್ಯವಶ್ಯವಾಗಿ ಏನು 
ಬೇಕು ? ಮನುಷ್ಯ ಮನುಷ್ಯನಾಗಿ ಉಳಿಯಬೇಕಾದರೆ ಹಾಗೂ ತನ್ನನ್ನು ತಾನು 
ಶೋಧಿಸಿಕೊಳ್ಳಬೇಕಾದರೆ ಏನು ಮಾಡಬೇಕು ಎಂಬುದರ ಬಗ್ಗೆ ಅವರ ಗಮನ 
ವಿರುವುದಿಲ್ಲ. ಗಾಲಿಬ್ ತಾನು ಏನು ಶೋಧನೆ ಮಾಡಿರುವನೆಂಬುದರ ಬಗ್ಗೆ 
ಹೇಳುವುದಿಲ್ಲ. ಅವನು ಕೇವಲ ಶೋಧನೆಗೆ ಪ್ರೇರೇಪಣೆ ನೀಡುತ್ತಾನೆ. ಕವಿಯ 
ಕಾರ್ಯ ತೃಪ್ತಿಯನ್ನು ನೀಡುವುದಲ್ಲ, ಆಳವಾದ ಅಸಂತೃಪ್ತಿಯನ್ನು ಕೊನೆಯಿರದ 
ಅವಿಶ್ರಾಂತತೆಯನ್ನು ಸೃಜಿಸಿ ಜೀವನದ ಸಾಧ್ಯಾಸಾಧ್ಯತೆಗಳ ಬಗ್ಗೆ ವಿಚಾರಿಸಲು ಒತ್ತಾಯಿ 
ಸುವುದು. ಇಂಥ ವಿಚಾರ ಬದುಕನ್ನು ಮಹತ್ತರವಾದ ಅನುಭವವನ್ನಾಗಿ ಮಾಡುವುದು. 
ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ: 

ನಿನ್ನ ಚೆಲುವಿನ ಮಿಂಚಿನ ಹೊಳಪಿನಿಂದಾಗಿ 
ನನ್ನ ದೃಷ್ಟಿ ಸುಟ್ಟು ಕೇವಲ ರೆಪ್ಪೆಯ ಕೂದಲು ಮಾತ್ರ ಉಳಿಯಿತು, 
ಎಲ್ಲ ಸುಟ್ಟು ಬೂದಿ ಉಳಿಯುವ ಹಾಗೆ ! 
ನಿನ್ನ ನೋಡಲೆಂದು ನನ್ನ ಕಣ್ಣೀರು ಸ್ವಪ್ರತಿಷ್ಠೆಯ 
ಚಿನ ಮನೂ ಸಂಪೂರ್ಣ ತೊಳೆದು ಹಾಕಿದೆ! 
ಈಗ ಮಂಜುಹನಿಯಂತಿರುವ 
ಪವಿತ್ರ ದೃಷ್ಟಿ ಯೊಂದು ಮಾತ್ರ ಉಳಿದಿದೆ ! 
ಆಶೆಗಳ ತೋಟ ಬೇಸಿಗೆಯ ಬೇಟೆಯಾಗಿದೆ 
ಮತ್ತೆ ವಸಂತ ಬರಬಹುದು ; ಆದರೆ ನನ್ನ ನಿರಾಶೆಗಳ ನಿಟ್ಟುಸಿರಿನೊಲು. 
ಉಳಿದಿಲ್ಲ ಪ್ರೇಯಸಿಯ ನೋಟದಚ್ಚರಿ, ಇಲ್ಲ ಸುರೆಯ ಸಹವಾಸ 
ಕೇಳು ಗಾಲಿಬ್ , ನನ್ನ ' ಮಹಫಿಲ 'ದಿ ಉಳಿದಿಹುದು ಬರಿ ಭಾಗ್ಯಚಕ್ರ ! 


ನಿರಾಶಾದಾಯಕ ಮನೋಭಾವ , ಪುನರಾವೃತ್ತಿ , ಇತರ ಕವಿಗಳ ಸ್ಪುಟವಾದ ಪ್ರಕಾರ 
ಕ್ಕಿಂತ ಭಿನ್ನವಾದ ಸಂಕೀರ್ಣ ಪ್ರಕಾರ ಇಲ್ಲಿವೆಯೆಂದು ಗ್ರಹಿಸಬಹುದು. ಆದರೆ 
ಇಲ್ಲಿಯ ನುಡಿಗಳನ್ನು ಬಹು ಹತ್ತಿರದಿಂದ ನಿರುಕಿಸಿದಾಗ ಹಂತ ಹಂತವಾಗಿ ಕವಿಯ 
ಮನೋಭಾವ ಬದಲಾವಣೆ ಹೊಂದುತ್ತಿದೆಯೆಂಬುದನ್ನು ಅರಿಯುತ್ತೇವೆ. ಕವಿಯು 
ಸೌಂದರ್ಯವನ್ನು ಕಂಡಿದ್ದಾನೆ, ಕೊಂಚು ಮಿಂಚಿ ಕಣ್ಣು ಕುಕ್ಕಿಸುವ ಹಾಗೆ ಈ 
ಸೌಂದರ್ಯ ಕಂಡು ಅವನ ಕಣ್ಣು ಕುಕ್ಕಿವೆ, ಕುರುಡನಂತಾಗಿದ್ದಾನೆ. ಈಗಕೇವಲ ಒಳ 
ಗೊಳಗೇ ಹೊಗೆಯಾಡುವ ಎಲೆಗಳು, ಅಲ್ಲಿ ಮತ್ತೇನೂ ಇರದೆ ಜ್ವಾಲೆಯ ಚಿಹ್ನೆಗಳು 
ಮಾತ್ರ ಕಂಡುಬರುತ್ತವೆ. ಆದರೆ ಕಣ್ಣು ನೋಡಲಿಕ್ಕಾಗಿ ಇದೆ. ಆದುದರಿಂದ ಅದು 
ತನ್ನ ತನವನ್ನು ಕಳೆದುಕೊಳ್ಳಲಾರದು. ಅದರ ಆತ್ಮಪ್ರತ್ಯಯದ ಪರಿಣಾಮವಾಗಿ 
ಹೊಳೆವ ಮಂಜಿನ ಹನಿಯಂತೆ ಒಂದು ಮಿಣುಕು ನೋಟಮಾತ್ರ ಸಾಧ್ಯ . ಅದು 
ಪರಿಶುದ್ದವೇನೋ ಸರಿ. ಆದರೆ ಅದು ಕೇವಲ ಒಂದು ಮಂಜಿನ ಹನಿ, ಅದನ್ನೇ 


40 


ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ಉದ್ಯಾನ ವಿಕಸಿಸುವುದು ಮಾಯವಾಯಿತು. 
ಅದು ಮಾಯವಾಗಲೇಬೇಕು. ಏಕೆಂದರೆ ಶರದೃತು ಅನಿವಾರ್ಯ ಹಾಗೂ ನಿಷ್ಕರುಣಿ. 
ಉದ್ಯಾನದ ಹೂಗಳ ಪುನಃಶ್ವೇತನದ ಹಂಬಲದಿಂದಾಗಿ ನಿಸ್ತೇಜವಾದ ವಸಂತ 
ಬರುತ್ತದೆ. ನಿಟ್ಟುಸಿರು ಬಿಟ್ಟಾಗ ಸಮಾಧಾನವೆನಿಸಿ ತೃಪ್ತಿಹೊಂದುವಂತಹ ಮನೋ 
ಭಾವವನ್ನು ತರುತ್ತದೆ. ನಿತ್ಯ ಜೀವನದ ಚಿತ್ರಣದಿಂದಲೇ ಹೇಳುವುದಾದರೆ ಸಾಕಿಯ 
ಕಣ್ಣುಗಳನ್ನು ನೋಡಿ ಆಶ್ಚರ್ಯ ವ್ಯಕ್ತಪಡಿಸಲಾಗದು ; ಬರಿದು ಮಾಡಿ ಮತ್ತೆ 
ತುಂಬುಬಟ್ಟಲನು ಎಂದು ಕೇಳಲಾಗದು. ಕಾಲದೊಂದಿಗೆ, ಅರ್ಥರಹಿತವಾದ ಈ 
ಬದಲಾವಣೆಯೊಂದಿಗೆ ಬದುಕಲೇಬೇಕಾಗುತ್ತದೆ. 
- ಹೀಗೆ ಹೇಳುತ್ತ ಹೊಸ ಅರ್ಥವನ್ನು ಸೃಜಿಸಿರುವೆನೆಂದು ಗಾಲಿಬ್ ಹೇಳಿದ್ದರೆ ಅದು 
ಖಂಡಿತವಾಗಿಯೂ ಸಮರ್ಥನೀಯ. 
- ಗಾಲಿಬ್‌ನ ಜನಪ್ರಿಯ ಕೊನೆಯ ಆವೃತ್ತಿಯ ಗಜಲ್‌ಗಳನ್ನು ವಿಮರ್ಶೆಯ 
ಸಾಂಪ್ರದಾಯಕ ಪದ್ಧತಿಗಳ ಒರೆಗೆ ಹಚ್ಚಲಾಗಿದೆ; ಪ್ರಾರಂಭಿಕ ಮಜಲನ್ನು 
ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಸಾಂಪ್ರದಾಯಕ ವಿಮರ್ಶಕರಿಗೆ ಪರ್ಷಿಯನ್ 
ಹಾಗೂ ಉರ್ದು ಸಾಹಿತ್ಯವನ್ನು ಬಿಟ್ಟರೆ ಉಳಿದ ಸಾಹಿತ್ಯದ ಪರಿಚಯ ಅಪರೂಪ. 
ವೈರಿ, ಅಸೂಯೆ , ಪ್ರೇಯಸಿ ಇವುಗಳಿಗಿರುವ ಹೊಸ ಹಾಗೂ ವೈಯಕ್ತಿಕ ಅಭಿವ್ಯಕ್ತಿ 
ಯನ್ನು ಗುರುತಿಸುವುದನ್ನು ಬಿಟ್ಟರೆ ಹೊಸ ಅರ್ಥದ ಆವಿಷ್ಕಾರ ಅವರಿಗೆ ತಿಳಿಯದು. 
ಹೊಸ ಪೀಳಿಗೆಯ ವಿಮರ್ಶಕರಿಗೆ ಬೇರೆ ಬೇರೆ ಸಾಹಿತ್ಯದ ಹಾಗೂ ಸಾಹಿತ್ಯದ 
ಆಂದೋಲನಗಳ ತುಲನಾತ್ಮಕ ಅಭ್ಯಾಸದ ಸುಸಂಧಿ ಪ್ರಾಪ್ತವಾಗಿತ್ತು . ಆದರೆ ಈ 
ಸುಸಂಧಿಯ ಉಪಯೋಗ ಮಾತ್ರ ತೀರ ಕಡಿಮೆಯಾಗಿತ್ತು . ಈ ವಿಮರ್ಶಕರು 
ಮಾರ್ಕ್ಸಿಸ್ಟ್ ವಿಮರ್ಶೆಯ ತತ್ವಗಳಿಂದ ಪ್ರಭಾವಿತರಾಗಿ ತಮ್ಮ ಐತಿಹಾಸಿಕ ಹಾಗೂ 
ಸಾಹಿತ್ಯದ ಯಥಾರ್ಥತೆಯನ್ನೇ ಕಳೆದುಕೊಂಡಿದ್ದಾರೆ. ಸ್ವಾತಂತ್ರ್ಯ ಹಾಗೂ ಸೃಜನ 
ಶೀಲ ವ್ಯಕ್ತಿತ್ವದ ವಿಚಾರ ಅವರಿಗೆ ಅರ್ಥವಾಗದು , ಈ ವಿಮರ್ಶೆಯ ವರ್ಚಸ್ಸಿಗೆ 
ಒಳಗಾದವರಲ್ಲಿ ಸೃಜನಶೀಲ ವ್ಯಕ್ತಿಯ ಮನಸ್ಸಿನ ಕ್ರಿಯೆಯನ್ನು ಮೆಚ್ಚಲು ಬೇಕಾದ 
ಅನುಭವ ಹಾಗೂ ಸೂಕ್ಷ್ಮತೆಯ ಅಭಾವ ಕಂಡುಬರುತ್ತದೆ. ಗಾಲಿಬ್‌ನ ಪ್ರಾರಂಭಿಕ 
ಕಾವ್ಯದಲ್ಲಿ ಮಾತ್ರ ಹೆಣ್ಣಿನ ಜೀವನದ ಬಗ್ಗೆ , ಅಸ್ತಿತ್ವದ ಬಗ್ಗೆ ತಿಳುವಳಿಕೆ ಇದ್ದಂತೆ 
ಕಾಣುವುದಿಲ್ಲ. ಪ್ರೇಯಸಿಯ ಪ್ರತಿಮೆ ತಾನು ಪ್ರೀತಿಸಿದ ಹನ್ನೊಂದರ ಪ್ರತಿಬಿಂಬ 
ವೆನ್ನುವಂತೆ ಅನ್ನಿಸುವುದಿಲ್ಲ, ಅಸಹಜ ಸಂಕೇತಗಳು ಸೂಚಿಸುವಂತೆ ಗಾಲಿಬ್‌ನಲ್ಲಿ 
ಕೃತಕ ಭಾವನೆ ಕಂಡುಬರುತ್ತದೆಯೆಂದು ವಿಮರ್ಶಕರು ಸೂಚ್ಯವಾಗಿ ಆರೋಪಿಸಿದ್ದಾರೆ. 
ಆದರೆ ಸತ್ವಪೂರ್ಣ ಬರೆಹಗಾರ ಗಾಲಿಬ್ ಈ ಆರೋಪವನ್ನು ಒಪ್ಪಿಕೊಳ್ಳುವುದು 
ಅಸಾಧ್ಯ . 
- ಗಾಲಿಬ್‌ನನ್ನು ತಿಳಿದುಕೊಳ್ಳುವ ಪೂರ್ವದಲ್ಲಿ ಅವನ ಕಾವ್ಯ , ಸೌಂದರ್ಯೋ 
ಪಾಸನೆ ಹಾಗೂ ಬೌದ್ಧಿಕತೆಯ ಸ್ವಯಂನಿಷ್ಠತೆಯನ್ನು ಪ್ರತಿನಿಧಿಸುತ್ತದೆಯೆಂಬುದನ್ನು 
ನೆನಪಿನಲ್ಲಿಡಬೇಕು. ಒಂದು ಶ್ರದ್ದೆ ಅಥವಾ ವಿಚಾರಪಂಥದಲ್ಲಿ ಇಲ್ಲವೆ ಅದರ 
ಮುಖಾಂತರ ಸ್ವಯಂನಿಷ್ಠತೆ ಆತ್ಮಸಿದ್ದಿಯನ್ನು ಹೊಂದುವ ಹಂಬಲ ಹೊಂದಿರಲು 


ಅದರ ಪರಿಣಾಮಗಳು ಒಂದೇ ರೀತಿ ಇರುವುದಿಲ್ಲ. ನಮಗೆ ಇಲ್ಲಿ ಹೆಚ್ಚು 
ಸಂಬಂಧಿಸಿದುದು ಕವಿಯ ಆತ್ಮಪ್ರತ್ಯಯವೇ ಧೈಯವೆಂಬುದು ( ಪರ್ಶಿಯನ್ ಮತ್ತು 
ಉರ್ದುಕವಿಯನ್ನು ಕುರಿತು ಮಾತ್ರ ), ಹೃನ್ಮನಗಳ ಶೃಂಖಲೆಗಳಿಂದ ಬಿಡುಗಡೆ, 
ಪರಮ ಸ್ವಾತಂತ್ರ್ಯಕ್ಕಾಗಿ ಶೋಧನೆ. ಆತ್ಮಪ್ರತ್ಯಯವು ಕಾವ್ಯಲಹರಿ ಹಾಗೂ ಕಾವ್ಯ 
ಪ್ರತಿಮೆಗಳನ್ನು ಬಿಟ್ಟು ಪ್ರತಿಯೊಂದರ ನಿಷೇದಾರ್ಥವನ್ನು ಸೂಚಿಸುತ್ತದೆ. ಪ್ರತಿ 
ಯೋಂದು ಮನೋಭಾವ ಸಂಪೂರ್ಣ ಸ್ವತಂತ್ರವಿದ್ದು ಪರಿಪೂರ್ಣ ಅರ್ಥವನ್ನೇ 
ಪಡೆದುಕೊಂಡಿರುತ್ತದೆ. ಮನೋಭಾವದ ಬದಲಾವಣೆ ಅನಿವಾರ್ಯವೆಂದು 
ಒಪ್ಪಿಕೊಳ್ಳಬೇಕಾಗುತ್ತದೆ. ಯಾಕೆಂದರೆ ಬದುಕೇ ನಿರಂತರ ಮಾರ್ಪಾಟಾಗುತ್ತಿರುತ್ತದೆ. 
ಈ ಮನೋಭಾವ ಬದಲಾವಣೆ ಮನವರಿಕೆ ಮಾಡಿಕೊಡಬೇಕಾದರೆ ತಕ್ಷಣ ಬದಲಾ 
ವಣೆ ತರಬೇಕು. ಗಜಲ್ ಕವಿಯ ಮನೋಭಾವದ ಬದಲಾವಣೆಯ ಸಾಮರ್ಥ್ಯವನ್ನು , 
ಅವನ ಈ ಹಕ್ಕನ್ನು ಅತಿಶಯದ ರೂಪದಲ್ಲಿ ಪ್ರಕಟಗೊಳಿಸುತ್ತದೆ. ಕವಿಯ ವಿಚಾರ 
ಗಳನ್ನು , ನಂಬುಗೆಗಳನ್ನು ನಿರ್ದುಷ್ಟಗೊಳಿಸಲೆಂದು ಅವನ ಮನೋಭಾವಗಳ 
ಸಂಯೋಜನೆ ಮಾಡಿದ್ದಾದರೆ ಒಂದು ಬಕಪಕ್ಷಿ ಇತರ ಪಕ್ಷಿಗಳಂತೆ ಕಾಣಲು ಅದರ 
ಕಾಲುಗಳನ್ನು , ಕುತ್ತಿಗೆಯನ್ನು ಕತ್ತರಿಸಿದ ಖ್ಯಾಜಾ ನಸಿರುದ್ದೀನರ ಪ್ರಯೋಗದ 
ಪುನರುಕ್ತಿ ಮಾಡಿದಂತಾಗುತ್ತದೆ. ವಿಮರ್ಶಕನು ಕವಿಯ ಸ್ವಾತಂತ್ರ್ಯದ ಮೇಲೆ ಅತಿ 
ಕ್ರಮಣ ಮಾಡದೆ ಪ್ರಚಲಿತ ಮಾತುಗಳನ್ನಷ್ಟೆ ಪರೀಕ್ಷಿಸಬೇಕಾಗುತ್ತದೆ, ಇಲ್ಲವೆ ಕಾವ್ಯ 
ಪ್ರತಿಮಾ ಶಿಲ್ಪದಲ್ಲಿ ಕವಿಯ ಎಲ್ಲ ಶಕ್ತಿಗಳು ಹೇಗೆ ಸಂಚಯನವಾಗಿವೆ ಹಾಗೂ ಕವಿಯ 
ಮನೋಭಾವಗಳು ಅವನ ನೈಜ ಸ್ವಭಾವಕ್ಕೆ ಎಷ್ಟರಮಟ್ಟಿಗೆ ಹೊಂದಿಕೆಯಾಗಿವೆಯೆಂಬು 
ದನ್ನು ಪರಿಶೀಲಿಸಬೇಕಾಗುತ್ತದೆ. 

ಗಾಲಿಬ್‌ನ ಸಹಜವಾದ ಮೂಡು ನಿಷೇದಾರ್ಥವುಳ್ಳದ್ದು . ಇದರಲ್ಲಿ ಅವನ 
ಅತೃಪ್ತಿ , ಭ್ರಮೆನಿವಾರಣೆ; ಅವಿಶ್ರಾಂತತೆ, ನೋವು, ಕಷ್ಟ ವ್ಯಕ್ತವಾಗಿವೆ. ಇವು 
ಭೌತಿಕ ಜೀವನದ ಮೌಲ್ಯಗಳ ನಿರಾಕರಣೆಯತ್ತ ಕರೆದೊಯ್ಯುತ್ತವೆ. ಇದು ಅವನ 
ಆತ್ಮಪ್ರತ್ಯಯದ ತಾರ್ಕಿಕ ಹಾಗೂ ಸ್ವಾಭಾವಿಕ ಪರಿಣಾಮ . ಇದು ಅವನನ್ನು 
ಭೌತಿಕ ಸತ್ಯತೆಯೊಂದಿಗೆ ತುಮುಲದಲ್ಲಿ ಕರೆತರುತ್ತದೆ. ಈ ಹೋರಾಟದಲ್ಲಿ ಚೇತನ 
ಶಕ್ತಿ ಸೋತು ಸಿಕ್ಕುಬೀಳುತ್ತದೆ. ನಿಷೇದಾರ್ಥ ಮನೋಭಾವಕ್ಕೆ ಅದರದೇ ಆದ 
ಸಂಕೇತಗಳಿವೆ - ಕಾಡು, ಮರುಭೂಮಿ, ಕೋಲ್ಮೀಂಚು, ಗಾಯ , ಇದಕ್ಕೆ ಬೇಕಾದ 
ಪರಿಸರ - ಹುಚ್ಚುತನ, ನಿರಾಶೆ, ಕಣ್ಣೀರು, ನಿಟ್ಟುಸಿರು, ಅಳು, ಈಡೇರಲಾರದ 
ಇಷ್ಟಗಳಿಂದಾಗಿ ಉಂಟಾದನೋವು. ಜೀವನದ ಕಷ್ಟನಷ್ಟ ಗಳಿಗೆ ಈ ಭೌತಿಕ ಜೀವನವೇ 
ಕಾರಣ. ಇದನ್ನು ತಿಳಿದು ಗಾಲಿಬ್ ಇದ್ದುದನ್ನು , ಇರಬೇಕಾದುದನ್ನು , ನೆನೆದು 
ಕೆಲವುಸಲ ಎಲ್ಲವನ್ನೂ ದೂಷಿಸುತ್ತಾನೆ. ಒಮ್ಮೆ ಈ ಕ್ರಮಬದ್ದವಾದ ಜೀವನಕ್ಕಿಂತ 
ಮರುಭೂಮಿವಾಸವೇ ಲೇಸೆಂದು ಹೇಳುತ್ತಾನೆ, ಇನ್ನೊಮ್ಮೆ ದೇವರನ್ನು , ಭೂಮಿ 
ಹಾಗು ಸ್ವರ್ಗಗಳಿಗಿಂತ ಮಿಗಿಲಾದ ತಾಣಗಳನ್ನು ಮನುಷ್ಯನಿಗಾಗಿ ಸೃಷ್ಟಿಸಬೇಕೆಂದು 
ಬೇಡಿಕೊಳ್ಳುತ್ತಾನೆ. ಗಾಲಿಬ್‌ನಲ್ಲಿ ಹೀಗೆ ಅದೆಷ್ಟೋಸಲ ನಿಷೇದಾರ್ಥ ಮನೋಭಾವ 
ಕಂಡು ಬಂದರೂ ಇದು ಸಂಪೂರ್ಣವಾಗಿ ಆವರಿಸಿಕೊಂಡುದುದಲ್ಲವೆಂಬುದು ತಿಳಿದು 


42 


ಬರುತ್ತದೆ. ಈ ಮನೋಭಾವವು ಇತರ ಮನೋಭಾವಗಳತ್ತ ಸಾಗಿಬಂದು ಅವುಗಳಿಂದ 
ಸಂತೈಸಲ್ಪಡುತ್ತದೆ. ನಿಷೇದಾರ್ಥ ಮನೋಭಾವ ಎಷ್ಟೇ ಪ್ರಖರ ಹಾಗೂ ಪ್ರಬಲವಿರಲಿ 
ಅದೇ ಕೊನೆಯದಲ್ಲ , ಯಾಕೆಂದರೆ ಮನುಷ್ಯ ಬದುಕಿರುತ್ತಾನೆ. 
- ಗಾಲಿಬ್‌ನ ಧಾರ್ಮಿಕ ಮನೋಭಾವ ಕೇವಲ ನಾಮಮಾತ್ರಕ್ಕೆ, ಅದು ಆನುಷಂಗಿಕ 
ವಾದುದು. ಅವನು ಸೂಫಿ ಸಾಹಿತ್ಯವನ್ನು ಅಭ್ಯಸಿಸಿ ಅಸ್ತಿತ್ವದ ಏಕತಾವಾದ 
ತತ್ವವನ್ನು ಸ್ವೀಕರಿಸಿದನು. ಧಾರ್ಮಿಕ ಸಂಪರ್ಕ ಹಾಗೂ ಅದರ ವಿಚಾರ ಸಹ 
ಅವನಿಗೆ ಹಿಡಿಸುತ್ತಿರಲಿಲ್ಲ. ಅವನು ಅತಿ ಬುದ್ದಿಜೀವಿ, ಅತಿ ಆತ್ಮನಿಷ್ಠೆಯುಳ್ಳವನು. 
ಚೇತನಪ್ರಪಂಚದಲ್ಲಿ ಅನುಭಾವಕ್ಕೆ ಅವಶ್ಯವಾಗಿ ಸ್ವಾತಂತ್ರ್ಯ ಬೇಕೆ ಬೇಕೆನ್ನುವಲ್ಲಿ ಅತೀ 
ಶ್ರದ್ದೆ ಇರಿಸಿಕೊಂಡವನು. ಭಗವಂತನಲ್ಲಿ ಆತ್ಮವಿಲೀನಗೊಳಿಸಿಕೊಳ್ಳಬೇಕೆನ್ನುವ 
ಭಾವನೆ ಅವನ ಹತ್ತಿರ ಸುಳಿಯಲಿಲ್ಲ ; ಪ್ರಪಂಚದ ಅಣುರೇಣು ತೃಣಕಾಷ್ಠದಲ್ಲೆಲ್ಲ 
ಜೀವನ ಹಾಗೂ ' ಹುಚ್ಚುತನ ' ಪಸರಿಸಿರುವಾಗ ಭಗವಂತನಲ್ಲಿ ವಿಲೀನತೆ ಸಾಧ್ಯ 
ವಿರಲಿಲ್ಲ. ಭಗವಂತನಕೃಪೆ ಪಾಪಕೃತ್ಯಗಳನ್ನು ಮಾಡಿದವರ ಮೇಲೆಯೂ ಅವರು 
ಪ್ರಾರ್ಥಿಸಿಕೊಳ್ಳದಿದ್ದರೂ ಇರುತ್ತದೆ. ಅದು ಕುಡುಕರಿಗೆ ವಸಂತಮಾಸವಿದ್ದಂತೆ. 
ಗಾಲಿಬ್ ದೇವರನ್ನು ಆಸ್ಥಾನದಲ್ಲಿ ಅರಸನಿಗೆ ಅತಿ ನಿಕಟ ವ್ಯಕ್ತಿಯೊಬ್ಬನು ಸಂಬೋಧಿಸು 
ವಂತೆ ಸಂಬೋಧಿಸುತ್ತಾನೆ. ಅವನು ನಲಿಯುತ್ತ ಆನಂದಮನಸ್ಕನಾಗಿಯೇ ದೇವರಲ್ಲಿ 
ಕ್ಷಮೆ ಬೇಡುತ್ತಾನಾದರೂ ತಾನು ಮಾಡಬಾರದುದನ್ನು ಮಾಡಿದ ಅಪರಾಧಗಳ ಬಗೆಗೆ 
ಎಂದೂ ಗಂಭೀರವಾಗಿ ಚಿಂತಿಸುವುದಿಲ್ಲ. ಅವನು ದೇವರನ್ನು ಯಾವುದನ್ನು ಕುರಿತೂ 
ಬೇಡಲಿಲ್ಲ, ಯಾಕೆಂದರೆ ಇಚ್ಛಾರಹಿತವಾದ ಹೃದಯವೊಂದನ್ನು ಬಿಟ್ಟರೆ ಅವನಿಗೆ 
ಯಾವುದೂ ಅಮೂಲ್ಯವೆನಿಸಿರಲಿಲ್ಲ. 
- ಗಾಲಿಬ್‌ನ ಪ್ರೇಮಮನೋಭಾವ ಭೌತಿಕ ಮಟ್ಟವನ್ನು ಕಾಯ್ದುಕೊಳ್ಳುವುದ 
ರಿಂದ ಅತ್ಯಂತ ಭಾವಾವೇಶದ ಗುಣವನ್ನು ಹೊಂದಿರುವುದಿಲ್ಲ. ಪ್ರಿಯತಮೆಗೆ ತನ್ನ 
ನ್ನು ತಾನು ಅರ್ಪಿಸಿಕೊಳ್ಳುವ ಸ್ವಭಾವಕ್ಕಿಂತ ಬಂಡುಗಾರ ಸ್ವಭಾವ ಅವನದಾಗಿತ್ತು . 
ಅವನಿಗೆ ಸೌಂದರ್ಯದ ಮಹತ್ವದ ಅರಿವಿದೆಯಲ್ಲದೆ ಕೆಲ ಸಲ ಸಂಪೂರ್ಣ ಅದರ 
ವಶಕ್ಕೂ ಒಳಗಾಗುತ್ತಾನೆ. ಆದರೂ ಸಹ ತನ್ನ ಸ್ವಭಾವವನ್ನು ಮರೆಯುವುದಿಲ್ಲ. 
ಅಥವಾ ಅಲ್ಲಗಳೆಯುವುದಿಲ್ಲ. ಅವನ ಉತ್ತರಾರ್ಧದ ಕಾವ್ಯದಲ್ಲಿ , ಪ್ರೇಯಸಿ ಹಾಗೂ 
ಪ್ರಿಯಕರ ಈ ಕಾವ್ಯಪ್ರತಿಮೆಗಳು ಹಾಗೂ ಪ್ರೇಮದ ಪರಿತಾಪ ಅನೇಕಸಲ ಸಾಂ 
ಪ್ರದಾಯಕವಾಗಿ ಬರುತ್ತವೆ. ಅಷ್ಟರಮಟ್ಟಿಗೆ ಅವನು ಸೌಂದರ್ಯೋಪಾಸನೆಯ 
ದರ್ಜೆಯಿಂದ ಕೆಳಬಂದಂತೆ. ಆದರೆ ಆ ಸಾಂಪ್ರದಾಯಿಕತೆಯಲ್ಲಿಯೂ ಅವನ 
ವೈಯಕ್ತಿಕತೆ ಎದ್ದು ಕಾಣುತ್ತದೆ. ಈ ಮನೋಭಾವ ಮುಂದುವರಿದುಕೊಂಡು ಬಂದ 
ಒಂದು ಗಜಲ್‌ದಲ್ಲಿ ಪ್ರಿಯತಮೆಗೆ ಸಂಬಂಧಿಸಿರುವುದಕ್ಕಿಂತಲೂ ಹೆಚ್ಚು ಅವನ ಬಗ್ಗೆ 
ಯೇ ಸಂಬಂಧಿಸಿದೆ. ಮೇಲ್ದಾವಣಿಯಲ್ಲಿ ಮುಖದಮೇಲೆ ಕಪ್ಪು ಕೂದಲುಗಳನ್ನು 
ಹರವಿಕೊಂಡು ಕಾಣಿಸಿಕೊಳ್ಳುವವಳು ಅಥವಾ ಕಾಡಿಗೆಯಿಂದ ಎವೆಗಳ ಕಠಾರಿಯನ್ನು 
ಸೂಕ್ಷ್ಮಗೊಳಿಸಿ ಎದುರು ಕುಳಿತುಕೊಂಡವಳು ಅಥವಾ ಯೌವನದ ಮದಮತ್ತತೆ 
ಯೊಂದಿಗೆ ಮದ್ಯಸೇವನೆಮಾಡಿ ಮೊಗವನ್ನು ರಾಗರಂಜಿತಗೊಳಿಸಿಕೊಂಡವಳು ಹೀಗೆ. 


43 


ಪ್ರಿಯತಮೆಯ ವರ್ಣನೆ ಅಲ್ಲಿ ಬರುತ್ತದೆ. ಸಾಂಪ್ರದಾಯಕೆ, ಅವಾಸ್ತವ ಕಲ್ಪನೆಗಳು . 
ಸೌಂದರ್ಯೋಪಾಸನೆಯ ಮನೋಭಾವದಿಂದ ಜನ್ಮತಾಳಿದ ವರ್ಣನಾತೀತಪ್ರೇಯಸಿಯ 
ಸತತ ಧ್ಯಾನದಲ್ಲಿರಬೇಕೆಂಬ ಅಭೀಪ್ಪೆಯೊಂದಿಗೆ ಅವನು ಕವಿತೆಯನ್ನು ಮುಕ್ತಾಯ 
ಗೊಳಿಸುತ್ತಾನೆ. ಇದು ಗಾಲಿಬ್‌ನ ಶುದ್ಧ ಸೌಂದರ್ಯಾನುಭವದ ಆಕಾಂಕ್ಷೆ, 
ಪ್ರೇಮಿಗಳು ತಮಗರಿವಿಲ್ಲದೆಯೇ ಈ ಕೀರ್ತಿಯನ್ನು ಪಡೆದುಕೊಳ್ಳುತ್ತಾರೆ. 

ಗಾಲಿಬ್‌ನ ಮನೋಭಾವಗಳಿಗೆ ನಿಸರ್ಗಪ್ರೇರಣೆಯಾಗಲಿಲ್ಲ. ಅವನು ನಗರ 
ವಾಸದ ಮನಸ್ಥಿತಿಯನ್ನು ಹೊಂದಿದ್ದನು . ಅವನ ಪ್ರಕಾರ ಮನುಷ್ಯ ಜೀವನಕ್ಕೆ 
ನಿಸರ್ಗ ಕೇವಲ ಹಿನ್ನೆಲೆ ಗಾಲಿಬ್‌ನ ಶ್ರೇಷ್ಠಕಾವ್ಯ ಪ್ರತಿಮೆ ಸೃಷ್ಟಿಕರ್ತ ಹಾಗೂ 
ಸೃಷ್ಟಿ ಮನುಷ್ಯನೇ ಎಂದು ಹೇಳುವುದಾಗಿದೆ. ಮಾನವತೆಯನ್ನು ಕುರಿತು ಇರುವ 
ಚಿಂತನ ಗಾಲಿಬ್‌ನ ಉತ್ಕೃಷ್ಟವಾದ ಅವ್ಯಾಹತ ಮನೋಭಾವ, ಬೌದ್ದಿಕ ಹಾಗೂ 
ರಮ್ಯಭಾವದ ಅನ್ವೇಷಣೆ ಅವನನ್ನು ಎಷ್ಟು ದೂರ ಕರೆದುಕೊಂಡು ಹೋದರೂ 
ಅವನು ಮತ್ತೆ ಮತ್ತೆ ತನ್ನ ಕಡೆಗೇ ಮನುಷ್ಯನ ಮರಳಿ ಬರುತ್ತಾನೆ. ಮನುಷ್ಯ 
ಹೂಗಳಿಂದ ತುಂಬಿರುವ ತೋಟ, ಅಲ್ಲಿರುವ ಹೂಗಳು - ಪಾಳುಬಿದ್ದ ಮರುಭೂಮಿ , 
ಪ್ರಿಯಕರ ಪ್ರಿಯತಮೆಯೊಂದಿಗೆ ಕೂಡಿಕೊಳ್ಳಬೇಕೆನ್ನುವ ಹಂಬಲ, ಇರುವ ಹಾಗೂ 
ಇರದಿರುವ ಆಟದಲ್ಲಿಯ ಪ್ಯಾದೆ, ವಾಸ್ತವಯಾತನೆಯ ಅರಿವು, ಬಂಡಾಯ , ವಿಧಿಯ 
ಕೈವಾಡಕ್ಕೆ ಸಿಕ್ಕು ಮಣ್ಣು ಪಾಲಾದ ಜೀವಿ, ಉದಾಸೀನ ಪ್ರೇಕ್ಷಕ , ವ್ಯಂಗ್ಯ ಹಾಗೂ 
ಲಘುಧೋರಣೆ ತಾಳಿರುವುದು, ದಯಾಪರತೆಯನ್ನು ಸೆರೆಹಿಡಿವ ಸುಂದರವಾದ ಪಾಪ , 
ಸೃಷ್ಟಿಯನ್ನು ಕೋಲಾಹಲಕ್ಕೆ ತಳ್ಳುವ ಹುಚ್ಚು. ಗಾಲಿಬ್ ಮನುಷ್ಯನನ್ನು ಪ್ರಕಟ 
ಗೊಳಿಸಲಿಲ್ಲ, ಆದರೆ ಅವನು ಬದುಕಿನ ಸ್ವಭಾವ ಹಾಗೂ ತನ್ನ ವೈಯಕ್ತಿಕ ಸ್ವಭಾವದ 
ಹೊಸ ಸೂಕ್ಷ್ಮ ಪರಿಜ್ಞಾನದೊಂದಿಗೆ ಮನುಷ್ಯನನ್ನು ನಿಯೋಜಿಸಿದ್ದಾನೆ. ಆತನಲ್ಲಿ 
ಬೌದ್ದಿಕ ಸಾಹಸದ ಹಂಬಲ, ತಿರಸ್ಕರಿಸುವ ಧೈರ್ಯ, ಆತ್ಮವಿಶ್ವಾಸದ ಅರ್ಥಪೂರ್ಣ 
ಮುಗುಳಗೆ ಅಥವಾ ವಿಷಣ್ಣತೆ, ಅಸ್ತಿತ್ವದ ಪರಿಸ್ಥಿತಿಗಳು ಅವನ ಸ್ವಾತಂತ್ರ್ಯ ಹಾಗೂ 
ವ್ಯಕ್ತಿಗೌರವದ ಮೇಲೆ ಅತಿಕ್ರಮಿಸಿದುದನ್ನು ಕಾಣುತ್ತೇವೆ. 


೫ . ರೂಪಾಂತರಗಳು 
ಗಾಲಿಬ್‌ನ ಉರ್ದು ರಚನೆಗಳು ಈಗಾಗಲೆ ಹೇಳಿದಂತೆ ಪೂರ್ವಾರ್ಧ ಹಾಗೂ 
ಉತ್ತರಾರ್ಧ ಎರಡು ಮಜಲುಗಳಲ್ಲಿಯೂ ರಚಿತವಾಗಿವೆ. ಉತ್ತರಾರ್ಧಕಾವ್ಯ 
ಉರ್ದುಕಾವ್ಯ ಪ್ರೇಮಿಗಳೆಲ್ಲರೂ ಆಸ್ವಾದಿಸುವ ಭಾಷಾಸೌಂದರ್ಯವನ್ನು ಪಡೆದಿದೆ. 
ಅವನ ಕಾವ್ಯಪ್ರೇಮಿಗಳು ಅಗಣಿತ ಹಾಗೂ ಅಸಾಧಾರಣ ರಸಾಭಿಜ್ಞರು. ಅವರ 

44 


ತುಟಿಯ ಮೇಲೆ ಇರುವ ಗಜಲ್‌ಗಳು ಹಾಗೂ ಪದ್ಯಗಳು ಪರಂಪರೆಯ ಭಾವನೆಗಳಿಂದ, 
ಭಾಷಾಸೌಂದರ್ಯದಿಂದ ಉತ್ಕಷ್ಟ ಅಭಿವ್ಯಕ್ತಿಯನ್ನು ಪಡೆದು ವಿಶಿಷ್ಟತೆಯನ್ನು 
ಪಡೆದಂತಹವು. ಇಂಥ ಗಜಲ್‌ಗಳಾಗಲಿ , ಪದ್ಯಗಳಾಗಲಿ ರೂಪಾಂತರದ ಆಳವನ್ನು 
ಮಾರಿಲ್ಲ ನಿಜ. ಆದರೆ ಇಂಗ್ಲೀಷ ಮತ್ತು ಉರ್ದುಭಾಷೆಯನ್ನು ಚೆನ್ನಾಗಿ ಬಲ್ಲವನಿಗೆ 
ಇದೊಂದು ಕಠಿಣಕಾರ್ಯವೆ - ಯಾಕಂದರೆ ಹೇಗಾದರೂ ರೂಪಾಂತರ ಮಾಡ 
ಹೋದರೆ ಎಲ್ಲಿ ಕಾವ್ಯದ ಅರ್ಥಕ್ಕೆ ಚ್ಯುತಿ ಬರುತ್ತದೆಯೋ ಎಂಬ ಭಯ . ಗಾಲಿಬ್‌ನ 
ಹಾಗೂ ಪ್ರಸ್ತುತ ರೂಪಾಂತರಕಾರನ ಹಿತಾಸಕ್ತಿಗಳನ್ನು ಗಮನಿಸಿ ಇದುವರೆಗೆ ಪರಿಚಿತ 
ವಾದ ಹಾಗೂ ಪ್ರಶಂಸನೀಯವೆನಿಸಿದ ಪದ್ಯಗಳನ್ನು ಆಯ್ದುಕೊಳ್ಳದೆ ವೈಚಾರಿಕ 
ವಸ್ತು ಹಾಗೂ ಪ್ರತಿಮಾಶಿಲ್ಪ ಪಡೆದಿರುವ ಕವಿತೆಗಳನ್ನು ಮಾತ್ರ ಸೂಕ್ತವಾಗಿ ಆರಿಸಿ 
ಕೊಳ್ಳಲಾಗಿದೆ. ಸ್ವತಃ ಗಾಲಿಬ್‌ನು ಮಾಡಿದ ಕವಿತಾಸಂಗ್ರಹ ಅವನು ಸ್ವರಚನೆಯ 
ಶ್ರೇಷ್ಠತೆಯನ್ನು ನಿರ್ದುಷ್ಟಗೊಳಿಸುವಲ್ಲಿ ತಪ್ಪು ನಿರ್ಣಯಕಾರನಾಗಿದ್ದಾನೆಂದು 
ಪ್ರಸ್ತುತ ರೂಪಾಂತರಕಾರ ಭಾವಿಸುತ್ತಾನೆ. ಒಂದು ರೀತಿಯಿಂದ ಗಾಲಿಬ್‌ನ ಶ್ರೇಷ್ಠ 
ಕವಿತೆಗಳ ಆಯ್ಕೆ ಇಲ್ಲಿದೆ. ತನ್ನ ಕಾಲದ ಸಾಹಿತ್ಯಾಭಿರುಚಿಗೆ ಯೋಗ್ಯವೆನಿಸಿ ಗಾಲಿಬ್‌ನು 
ಆರಿಸಿದ ಕವನಗಳನ್ನು ಇಲ್ಲಿ ಕೈಬಿಡಲಾಗಿದೆ. ಇಲ್ಲಿಯ ಗಜಲ್ ಹಾಗೂ ಪದ್ಯಗಳನ್ನು 
ಪ್ರಾರಂಭಿಕ ಮಜಲಿನಿಂದ ಆರಿಸಿಕೊಳ್ಳಲಾಗಿದೆ. ಸುವಿದಿತ ಸಂಪುಟದಿಂದ ಇವುಗಳನ್ನು 
ತೆಗೆದುಕೊಂಡಿಲ್ಲ. ಆದರೆ ರೂಪಾಂತರಕಾರ ಕೇವಲ ತನ್ನ ನಿರ್ಣಯಾತ್ಮಕ್ಕನುಸಾರ 
ವಾಗಿ ಆಯ್ಕೆ ಮಾಡದೆ ಸಾಹಿತ್ಯಾಭಿರುಚಿಯುಳ್ಳ ಅನೇಕ ಜನರೊಂದಿಗೆ ಸಮಾಲೋಚನೆ 
ಮಾಡಿ ಈ ನಿರ್ಣಯ ಕೈಗೊಂಡಿದ್ದಾನೆ. 

ಗಜಲ್ ಪ್ರಭೇದದ ಪರಿಚಯವಿರದ ಓದುಗನನ್ನು ಇಲ್ಲಿಯ ರೂಪಾಂತರಗಳನ್ನು 
ಓದುವ ಪೂರ್ವದಲ್ಲಿ ಕೆಲಮಟ್ಟಿಗಾದರೂ ಸಿದ್ಧಗೊಳಿಸಬೇಕಾಗುತ್ತದೆ. ಈ ಪ್ರಭೇದದ 
ಓದುಗನು ಒಂದೇ ವಿಚಾರಸರಣಿ, ಒಂದೇ ಮೂಡು ಅಥವಾ ಯಾವುದೇತರಹದ 
ಏಕತೆಯನ್ನು ನಿರೀಕ್ಷಿಸಬಾರದು. ಗಜಲ್ ಎಂದರೆ ನಮಗೆ ಪರಿಚಿತವಿರುವ 
ಕವಿತೆಯಂತಲ್ಲ. ಇದು ದ್ವಿಪದಿಗಳ ' ಮುಂದುವರೆಯುವಿಕೆ . ಇಲ್ಲಿ ಇವು ತಮ್ಮ 
ಸ್ವಂತಿಕೆಯನ್ನು ಮೆರೆಯುತ್ತ ಗಂಭೀರತೆಯಿಂದ ಉಲ್ಲಾಸದವರೆಗೆ , ವಿಚಾರದಿಂದ 
ಮಾನವತೆವರೆಗೆ ಪರಿವರ್ತನೆ ಹೊಂದುತ್ತ ಬೆರಗುಗೊಳಿಸುತ್ತವೆ. . . ಪ್ರತಿಯೊಂದು 
ದ್ವಿಪದಿಯು ತನ್ನಷ್ಟಕ್ಕೇ ಪರಿಪೂರ್ಣ, ಮುಕ್ತ ಅಥವಾ ' ಬಿಂದು ' ಇರುತ್ತದೆ, ಇದನ್ನು 
ಪ್ರಭಾವಿಯಾಗಿ ಅಭಿವ್ಯಕ್ತಗೊಳಿಸಿದರೆ ಅತ್ಯಂತ ಸುಂದರವಾಗುತ್ತದೆ. ಇದರ ಪೂರ್ವ 
ದಲ್ಲಾಗಲಿ ಆ ಬಳಿಕವಾಗಲಿ ಬೇರೆ ಯಾವುದೇ ಜೋಡಣೆ ಮಾಡುವ ಅವಶ್ಯಕತೆಯಿಲ್ಲ , 
ಆದ್ದರಿಂದ ಓದುಗನು ಪ್ರತಿಯೊಂದು ದ್ವಿಪದಿಯನ್ನು ಸ್ವತಂತ್ರವಾಗಿಯೇ ಅನುಲಕ್ಷಿ 
ಸುತ್ತ , ಒಂದು ಇನ್ನೊಂದರಿಂದ ಸಂಪೂರ್ಣ ಭಿನ್ನವೆಂದು ತಿಳಿದು ಮುಂದುವರಿಯಬೇಕು. 

ಗಜಲ್ ಹಾಗೂ ಪದ್ಯಗಳ ಯಾವುದೇ ಕ್ರಮಬದ್ದತೆಯನ್ನು ರೂಪಾಂತರಕಾರ 
ಇಲ್ಲಿ ಅನುಸರಿಸಿಲ್ಲ. ಮೂಲದಲ್ಲಿರುವಂತೆ ವರ್ಣಾನುಕ್ರಮವಾಗಿ ಇವುಗಳನ್ನು 
ಜೋಡಿಸದೆ, ವಿಷಯ , ಮನೋಭಾವ, ಪ್ರತಿಮೆಗಳಿಗನುಸಾರವಾಗಿ ಸಾಮಾನ್ಯ 
ವರ್ಗೀಕರಣ ಮಾಡಲಾಗಿದೆ. 

45 


ಓದುವ ಪೂರ್ವದದದ ಪರಿಚಯದ್ದಾನೆ. 


ನಿನ್ನ ಪ್ರಾರ್ಥಿಸಬೇಕು ನನ್ನ ನಾಲಗೆ, ವಾಕ್ ಶಕ್ತಿಗಾಗಿ 
ಮೌನ ಅರಿತಿದೆ ನಿನ್ನ ಕಿವಿ ಸೆಳೆವ ಮಾರ್ಗವನು. 
ವೇದನೆಯ ಕ್ರಂದನವ ದುಃಖದಾ ದಿನಗಳಲ್ಲಿ 
ಹೊಂಬೆಳಗ ಕಾಂತಿಯಲಿ ಹಣತೆ ಬೆಳಕನ್ನು 
ಅರ್ಪಿಸಿದೆ ನಾನಿಂದು ಶರತ್ ಕಾಲದ ಹೂವು. 
ಅದ್ಭುತವು, ವರ್ಣಮಯ ನಿನ್ನ ಕ್ರಿಯೆ 
ಮಾನವನ ಸಹನದೃಷ್ಟಿಗೆ - ಅರಿತೆ 
ಪ್ರೇಮಿಗಳ ರಕ್ತದಲ್ಲಿ ಅದ್ದಿ ರುವ 
ಮೃತ್ಯುವಿನ ಮದರಂಗಿ ಪಾದಗಳು 
ಅವರ ಪ್ರಾರ್ಥನೆಯಿಂದ ಹರಡಿದ ವಶೀಕರಣ 
ಅದನು ಆಚೆಗೆ ತಳ್ಳಿ 
ನೀನು ಪುಟ ಕೊಟ್ಟಿರುವಿ ಯಾತನಾಕ್ರಂದನಕ ! 
ನಿನ್ನ ಕಿವಿಗಳಿಗೋ - ಸಂಗೀತವಾಗುತಿದೆ ಈ ಆರ್ತನಾದ! 
ಬಯಕೆ ಕನ್ನಡಿಯಲ್ಲಿ ಹುದುಗಿರುವ ಘನ ನಿಬಿಡ 
ಈ ಹುಲು ಗಾವಲೂನಿನ್ನ ದೆ. 
ನಾಳಿನಾ ಸಂತಸದ ಉದ್ಯಾನದಲ್ಲಿ ಕಳೆದ ಆಶಯ - ನಿನದೆ ! 
ನಮ್ಮ ಆರಾಧನೆಯು ಒಂದು ಅವಗುಂಠನ, 
ಸಿಂಗರಿಸಿಕೊಳ್ಳುವೆ ನಿನ್ನ ನೇ ನೀನು! 
ನಿನ್ನದೇ ಯಾಚಕನ ನೊಸಲು 
ನಮಸ್ಕಾರ ಕೊಳ್ಳುವಾ ಹೊಸ್ತಿಲೂ ನಿನ್ನದೇ ! 
ನಿನ್ನ ಸಾಮಾನ್ಯ ದಲಿ ತರಲು ನಮ್ಮನ್ನು 
ಹಲವು ನೆಪಗಳ ಸುರುಳಿ ನಿನ್ನ ಕಾರುಣ್ಯ 
ದೊರೆಯಬೇಕಾಗಿದೆ. ಇನ್ನೂ ನು ನಮಗೆ! 
ನಾವು ಋಣಿಗಳು ನಿನಗೆ 
ಕೊಟ್ಟಿರುವ ಯಾತನೆಗೆ, ಜನ ಸಫಲತೆಗಾಗಿ 
ಹೂದೋಟ, ತಂಗಾಳಿ - ನಡೆವ ಬೆಡಗು 
ಎಲ್ಲವೂ ದೊರಕೊಳುವ ಸಮಯದಲ್ಲಿ 
34 ಅಸದ್ 21 ದುಃಖಿತನಾಗಿ - ವಿಶಾಸ ಕರಗಿ.. 
ಜಾದು ಪಂಜರದಲ್ಲಿ ಸೆರೆಸಿಕ್ಕ ಹಾಗೆ 
ಹಾಗೆಯೇ ಬಂಧಿತನು ! 


ಹಸಿರು ಹುಲ್ಲುಗಾವಲಿನ ಅನಿಯಂತ್ರಿತ ಕನಸುಗಳಿಗಿಂತಲೂ 
1 _ 1 ಇದು ಗಾಲಿಬ್ ನ ಆರಂಭಕಾಲದ ಕಾವ್ಯನಾಮ - ಅನುವಾದಕ) 


46 . 


ಈಶ್ವರಿಚ್ಛೆಗೆ ಆತ್ಮಾರ್ಪಣೆ ಮಾಡಿಕೊಳ್ಳುವುದು 
ಹೆಚ್ಚು ರೋಮಾಂಚನಕಾರಿ ! 
ಮಳೆಗಾಗಿ ತೃಷೆಗೊಂಡ ಹೊಲಗಳೂ ಅವನವೆ 
ದೂರ ತೇಲಿಹೋಗುತ್ತಿರುವ ಸ್ವಚ್ಛಂದ ಮೋಡಗಳೂ ಅವನವೆ ! 


ಭಗವಂತನಿಗೆ ಸರ್ವಸ್ವವನರ್ಪಿಸಿ ಶರಣಾಗತಿಯ ನಂತರವೂ 
ಅಭಿಮಾನದಿಂದ ಅವನ ಕೃಪೆಗಾಗಿ 
ಹಕ್ಕನ್ನು ಚಲಾಯಿಸುವುದು - ಉದ್ದಟತನ, ವಂಚನೆ ! 


ಓ ! ದೇವರೇ , ಅಭಿಲಾಷೆಯನ್ನು ಪೂರ್ತಿಗೊಳಿಸೆಂದು 
ಎಷ್ಟು ಕಾಲದವರೆಗೆ ನಿನ್ನ ನ್ನು ಬೇಡಲಿ ? 
ನನ್ನ ಕೈಗಳು ಪ್ರಾರ್ಥನೆಗಾಗಿ ಮೇಲೆತ್ತುವಂತೆ 
ನನ್ನ ನ್ನು ಅನುಗ್ರಹಿಸು! 


ಕ್ಷು ದ ಆಶೆಯ ಜನರೆ, ಅಭಿಮಾನದಿಂದೇಕೆ 
ಬೀಗುತ್ತಿರುವಿರಿ ? 
ನಿಮ್ಮ ಪ್ರಾರ್ಥನೆ ಗೊಂದಲಮಯವೂ , 
ನಿಷ್ಟ ಯೋಜಕವೂ ಆಗಿದೆ. 


ನಿನ್ನ ವೈಭವ ವ್ಯಕ್ತಗೊಂಡಿಹುದು 
ಈ ನಮ್ಮ ಪ್ರೇಮತೀಕ್ಷ್ಯತೆಯಲ್ಲಿ 
ನಿನ್ನ ಮುಖಕ್ಕೆ ಹಿಡಿದ ಒಂದು ಬಡಕನ್ನ ಡಿ 
ಈ ನಿನ್ನ ಜಗವು! 


ಮಣ್ಣ ಪ್ರತಿಕಣವೂ ಕಾಂತಿಯುತ ಭಾಂಡವಾಗಿದೆ 
ನಿನ್ನನು ಕಾಣ ಬೇಕೆನ್ನುವ ಪ್ರೇಮಾಭಿಲಾಷೆಯೇ 
ನಿನ್ನ ಬಿಂಬವನ್ನು ಕನ್ನಡಿಯಾಗಿ ಹಿಡಿವ 
ಅದ್ಭುತ ಶಕ್ತಿ ಪಡೆದಿದೆ. 


ಈ ಪ್ರಪಂಚದ ಮಾಯೆ ಒಂದು ಬೆಂಗಾಡು ; 
ಇದು ಮೇಲು - ಕೀಳು, ಮೃದು - ಕಠಿಣ ಎನ್ನುವುದು 


47 


. 


ಅರೆಬೆಂದ ತಿಳುವಳಿಕೆ - ಇದನೆ ನಂಬಿದರಿಲ್ಲ . 
ಕಷ್ಟ - ಬದುಕುವುದು ! 


ಸೌಂದರ್ಯವೇ , ಒಮ್ಮೆ ಸಕಲ ವೈಭವದೊಡನೆ ನಿನ್ನ ನೋಡುವ ಆಸೆ 
ಎಷ್ಟು ಕಾಲದವರೆಗೆ ಇಣಿಕಿ ನೋಡಲಿ ಮನದ ಕನ್ನಡಿಯ ಬಿಂಬಗಳ ? 


ಸಮ್ಮೋಹನಗೊಳಿಸುವ ಈ ಮಧು ಶಾಲೆಯ ಪ್ರತಿಯೊಂದು ಧೂಳಿನ ಕಣ 
ಸುತ್ತುವರಿವ , ತುಂಬಿ ತುಳುಕುವ ಮಧು ಬಟ್ಟಲು ; 
ಪ್ರೇಯಸಿಯ ಸುತ್ತು ನೋಟವನನುಸರಿಸಿ ಚಲಿಸುವ ಪ್ರೇಮಿಯೊಲು! 


ದಿವ್ಯ ಸಂಗೀತದ ನಾದಕ್ಕೆ ನಾವು ಕಿವುಡರಾಗಿದ್ದೇವೆ, 
ಅದು ಕೇವಲ ತಂತಿಯ ನಾದ ಮಾತ್ರವಾಗಿದೆ ಈಗ. 


ಸಮುದ್ರದ ಅಸ್ತಿತ್ವ ಭೋರ್ಗರೆಯುವಿಕೆ 
ಹಾಗೂ ಇಳುವಿಕೆಯ ರೂಪದಲ್ಲಿದೆ. 
ಬುದ್ದುದ, ತೆರೆ, ಜಲಬಿಂದು ಎಂದು 
ಪ್ರತ್ಯೇಕಿಸಿ ಹೇಳಿದರೆ ಯಾವ ಅರ್ಥವೂ ಇಲ್ಲ ! 


ನಾನು ಕಣ್ಣೆತ್ತಿದರೆ ಸಾಕು, ಅನೇಕ ಮುಖ 
ಕಾಂತಿಯಿಂದ ಮಿನುಗುವುದನ್ನು ಕಾಣುವೆ. 
ನಾನು ನೋಡುವುದಿಲ್ಲ, ಇಷ್ಟು ಅಪರಿಮಿತ 
ಸುಖವನ್ನು ಸಹಿಸಿಕೊಳ್ಳುವುದಾದರೂ ಹೇಗೆ? 


ಪ್ರೇಮದುನ್ಮಾದದಲಿ ಸಾಮಾನ್ಯ ರೂ , ವೈಭವದ ಶಿಖರದಲಿ , 
ಮರುಭೂಮಿ , ಎದೆಯಲ್ಲಿ ಮರಳಕಣ - ಕಡಲು , ಹನಿಯಲ್ಲಿ ! 


ನಾನು ಪೂಜಿಸುವ ಭಗವಂತ ಇಂದ್ರಿಯಾತೀತನಾಗಿದ್ದಾನೆ, 
ಯಾರು ದೃಷ್ಟಿಯಿಂದ ಅನುಗ್ರಹಿತರಾಗಿದ್ದಾರೆಯೋ ಅವರಿಗಾಗಿ ಕಾಬಾ, 
ಅದು ಪ್ರವಾಸಿಕರು ಎಲ್ಲಿಗೆ ಹೋಗಬೇಕೆಂದು ಸೂಚಿಸುವ ಚಿಹ್ನ ಮಾತ್ರ . 


48 


ನಾವು ಬಹು ಚತುರ ಮೂರ್ತಿಭಂಜಕರು - ಇರಬಹುದು ಏನೆಲ್ಲ 
ಆದರೂ ನಮ್ಮೆದುರು ಈಗಲೂ ನಿಲ್ಲುವುದು ಇತರ ಧರ್ಮದೇವತೆ . 


ಸ್ಥಿರತೆಯೇ ಸತ್ಯವಾದ ಭಕ್ತಿ 
ಯಾವ ಬ್ರಾಹ್ಮಣ ಮಂದಿರದಲ್ಲಿ ಇರುತ್ತಾನೆಯೋ 
ಅಲ್ಲಿಯೇ ಸಾಯುತ್ತಾನೆಯೋ 
ಅವನು ಈಶ್ವರ ಮಂದಿರದಲ್ಲಿ 
ಗೌರವಾನ್ವಿತ ಸಮಾಧಿಗೆ ಯೋಗ್ಯವಾಗುತ್ತಾನೆ! 


ಮಂದಿರವಾವುದು ? ಆವುದು ಕಾಬಾ ? 
ಪ್ರಗತಿವಿರೋಧವ ಬಯಸುತ, ಕಟ್ಟುತ ಕಥೆ ಮಿಥ್ಯಗಳನು , 
ಅಂಥದೆ ನಿರಾಶೆಯ ಕನಸನು ಪೋಷಿಸಿ ರಕ್ಷಿಸಿ ಬೆಳೆಸುವ ಕೇಂದ್ರ ! 
ಮಂದಿರವಾವುದು ? ಆವುದು ಕಾಬಾ ? 


ನಿನ್ನನು ಹುಡುಕುತ್ತ ಪ್ರತಿಹೆಜ್ಜೆಗೂ ದುಃಖಿತರು ನಿ೦ತರು , ತಂಗಿದರು . 
ನೀನು ಅಲ್ಲೆಲ್ಲಿಯ ಕಾಣದೆ ಹೋಗೆ ನಿನಗಾಗಿ ಗುಡಿಕಟ್ಟಿದರು , ಪ್ರಾರ್ಥಿಸಿದರು. 


ದೇವನೊಬ್ಬ ನಿದ್ದಾನೆ, ಅದು ನಮ್ಮ ವಿಶ್ವಾಸ 
ನಾವು ಎಲ್ಲ ಮತಾಚರಣೆಗಳನ್ನು ಪರಿತ್ಯಜಿಸುತ್ತೇವೆ; 
ಮತಗಳೆಲ್ಲ ಅಳಿದಾಗಲೇ 
ಆ ವಿಶ್ವಾಸ ಪರಿಶುದ್ಧವಾಗುತ್ತದೆ. 


ದೇವರು ನಿಮ್ಮ ಪ್ರಾರ್ಥನೆ ಮನ್ನಿಸುತ್ತಾನೆ ಎನ್ನುವ ವಿಶ್ವಾಸ ನಿಮಗಿದ್ದಲ್ಲಿ 
ಆತನನ್ನು ಕುರಿತು ಏನನ್ನೂ ಕೇಳಬೇಡಿ ; 
ಒಂದುವೇಳೆ ಕೇಳಬೇಕೆನ್ನಿಸಿದರೂ , 
ನಿರ್ಭಯವಾದ, ಗುರಿಯಿಲ್ಲದ, ಆಶೆಗಳಿಲ್ಲದ 
ಹೃದಯವನ್ನು ಮಾತ್ರ ಕೇಳಿ. 


ಸಾಗರದ ತುಮುಲ ತನ್ನ ದಡದ ಎಲ್ಲೆ ಮಾರಿ ಹೆಚ್ಚಿದೆ 
ನೀನು " ಸಾಕಿ ” ಯಾಗಿ ಸುರೆ ಸುರಿವಾಗ ನನ್ನ ಚಿತ್ರ ಕದಡಿದೆ ! 


49 


ನಾನು ಅದೆಷ್ಟು , ತನ್ಮಯಗೊಂಡಿದ್ದೇನೆಂದರೆ 
ನನ್ನ ನೇ ನಾನು ಮರೆತಿದ್ದೇನೆ. 


ಬಿಂದುವಿನಲ್ಲಿ ಸಿಂಧು ಕಾಣದಿರೆ , ಅಣುವಿನಲಿ ಅನಂತತೆ ತೋರದಿರೆ ; 
ಇದು ಮಕ್ಕಳ ಆಟವಾಯು , ಕಾಣುವ ಕಣ್ಣಿಲ್ಲವೆಂದಾಯ್ತು ! 


ಹನಿ ಕಡಲಲ್ಲಿ ಮುಳುಗೆ ಪಡೆಯಿತು ಮುಕ್ಕಿ 
ನೋವುಸೀಮೆಯ ಮೀರೆ ತಾನೇ ಆಯ್ತು ಔಷಧಿ ! 


ಭಗವಂತನ ಕೃಪೆ ಪಡೆಯಲೆಂದು ಪ್ರಾರ್ಥಿಸಲು 
ನನ್ನ ಅಯೋಗ್ಯತೆಯ ಬಗ್ಗೆ ನಾಚಿಕೆ ಬರುತಿದೆ ; 
ಪಾಪದಲ್ಲಿ ಮೂರು ಸಲ ಹೊರಳಾಡಿ, 
ಪರಿಶುದ್ದ ಬದುಕನ್ನು ಬಯಸುತ್ತೇನೆ! 


ದೇವರ ಕರುಣೆ ಹೇಗೆ ಸರ್ವವ್ಯಾಪಿಯಾಗಿದೆ ! 
ಯಾವಧರ್ಮಕ್ಕೂ ಅಂಟಿಕೊಳ್ಳದ, 
ಯಾವ ಪಾಪಗಳನ್ನೂ ಮಾಡದ ನಾನು - ಕ್ಷಮಿಸಲ್ಪಟ್ಟಿದ್ದೇನೆ! 


ಆಶ್ಚರ್ಯವೇನಿಲ್ಲ , ದೇವರ ಕರುಣೆ ಸಂತಸಕರವಾಗುವುದರಲ್ಲಿ, 
ಏಕೆಂದರೆ ನಾಚಿ ಪಾ ಪಕ್ಕಾಗಿ ನಾನು ಯಾವ ಬೇಡಿಕೆಯನ್ನೂ ಮಂಡಿಸಿಲ್ಲ . 


ಕರುಣೆ ಯಾವ ಪರದೆಯ ಹಿಂದೆ ಅವಿತುಕೊಂಡು 
ನನ್ನ ಮೌನ ಅಧರಗಳನ್ನು , ಅಧೋದೃಷ್ಟಿಯ ಅಕ್ಷಿಗಳನ್ನು 
ಸದುರ್ಥಿಸುತ್ತಿದೆ? 


ಪಾಪದ ಹೊಳೆ, ತನ್ನ ಅಲ್ಲ ತಯಿಂದಾಗಿ ಒಣಗಿತ್ತು , 
ನನ್ನ ಬಟ್ಟೆಯ ಚುಂಗು ಕೂಡ ಇನ್ನೂ ಒದ್ದೆಯಾಗಿರಲಿಲ್ಲ. 


ಎರಡೂ ಲೋಕ ನೀಡಿ ಆತ ತಿಳಿದಿದ್ದ ನಾನು ಸಂತುಷ್ಟಿಯೆಂದು 
ಹೀಗಾಗಿ ನನಗಿನ್ನೂ ಕೇಳಬೇಕೆಂದರೆ ನಾಚಿಕೆ ಬರುತ್ತಿದೆ. 


50 


ಓ ! ದೇವರೇ , ನನ್ನ ತಪ್ಪುಗಳ ಲೆಕ್ಕ ಕೇಳದಿರು, 
ಅವುಗಳ ಎಣಿಕೆಯಿಂದ ನನ್ನ ಮನದಲಚೊ ತಿರುವ 
ಅಪೂರ್ಣಬಯಕೆಗಳ ಅಸಂಖ್ಯಾತ ಗಾಯಗಳ ಕಲೆಗಳು 
ನನ್ನ ನೆನಪಿಗೆ ಬರುತ್ತವೆ. 


ವಿಕಸಿತ ಉದ್ಯಾನಗಳನ್ನು ನಾನು ಪ್ರೀತಿಸುತ್ತೇನೆ. 
ಆದರೆ ಅವುಗಳ ಹೂಗಳನ್ನು ಕಿತ್ತುಕೊಳ್ಳಬೇಕೆಂದು 
ಹಾತೊರೆಯುತ್ತೇನೆ. 
ವಸಂತ ಸೃಷ್ಟಾರ ನಿನ್ನ , ಸ್ವಯಂ ನನ್ನ ವಿರುದ್ಧವೂ 
ಮಾಡಿದ ಈ ಪಾಪವನ್ನು ಮನ್ನಿಸು ! 


ನನ್ನ ಅಸಂಖ್ಯಾತ ಬಯಕೆಗಳೇ ಕಚಪಚ ತುಳಿಯುತ್ತಿವೆ ನನ್ನ ; 
ಬಳಲುವುದು ಹೀನಾಯ , ದೂರುವುದು ನಿಷ್ಪ ಯೋಜಕ. 


* 


ಪ್ರಾಣವನೆ ಕೊಟ್ಟೆ , ಕೊಟ್ಟದ್ದು ಆತನದೆ, 
ಸತ್ಯವೆಂದರೆ ಸತ್ಯ ಸಲ್ಲಲಿಲ್ಲ ! 


ಭಗವಂತನ ಸಾಕ್ಷಾತ್ಕಾರದ ಸಿಡಿಲು 1ಸಿನಾಯಿ1 ಪರ್ವತದಮೇಲೆ 
ಬೀಳದೆ ನಮ್ಮ ಮೇಲೆ ಬೀಳಬೇಕಿತ್ತು ; 
ಏಕೆಂದರೆ ಮದಿರೆಯನು ಕುಡಿವವನ ಶಕ್ತಿಗೆ | 
ತಕ್ಕಂತೆ ಕೊಡಲಾಗುತ್ತದೆ. 


ಸಂತೋಷದಭಿಲಾಷೆ ಕಲ್ಪನೆಯು ಪಲ್ಲವಿ ನನ್ನ ಕಾವ್ಯಕ್ಕೆ 
ನಾನು ಬುಲ್ ಬುಲ್ ವಕ್ಕಿ , ಇದುವರೆಗು ಹುಟ್ಟಿಲ್ಲ ನನ್ನ ಉದ್ಯಾನ. 


ಪ್ರಬಲವಾದ ಬಿರುಗಾಳಿ ಮನದ ಜ್ವಾಲೆಯನು ಕೆರಳಿಸುತಿದೆ 
ನನ್ನ ದುಃಖ ಜ್ವಾಲೆಗಿಂತ ಅಧಿಕ ; ನನ್ನ ಹೃದಯ ಸುಡಲಾರದ ಇಟ್ಟಿಗೆ ; 

ಅದು ಇನ್ನೂ ಆಳ ಹಾಗೂ ಬಂಧನದ ಉಷ್ಣತೆಯನ್ನು ಬಯಸುತ್ತಿದೆ ! 
1 _ 1 ಇಜಿಪ್ತದಲ್ಲಿರುವ ಸಿನಾಯಿ ಪರ್ವತದ ಮೇಲೆ ಭಗವದ್ದ ರ್ಶನದ ಸಾಕ್ಷಿಯಾಗಿ ಸಿಡಿಲು 
ಎರಗುತ್ತದೆ. ಅದನ್ನು ಪೈಗಂಬರ ಮೂಸಾ ಅವರಿಗಾಗಿಯೇ ದೇವರು ಬೀಳಿಸಿದ್ದ . “ ಇದನ್ನು 
ಸಹಿಸಿಕೊ , ಆಮೇಲೆ ನನ್ನನ್ನು ನೋಡುವ ಶಕ್ತಿ ಪಡೆಯುವೆ,'' ಎಂದು ಭಗವಂತ ಹೇಳಿದನಂತೆ. 
( ಅನುವಾದಕ) 


51 


ಮೇರೆ ಮೀರಿದ ಉತ್ಸಾಹ ಹುಚ್ಚು ತನದ ಗುಣ ಪಡೆಯಲು 
ಬುವಿಬಾನನ್ನು ಸಂಚರಿಸಿ ಹುಡುಕಲೆತ್ನಿಸಿದರೆ 
ಪ್ರವಾಸ ಕ್ಷಣಕಾಲ ಕಾಲು ಮರುಗಟ್ಟುವ ಜಡತೆಗಿಂತ 
ಅಧಿಕವಾಗದು ! 


ಸಂಗೀತಗಾರನ ಕಂಠದಲ್ಲಿ ಹುದುಗಿದ ಗೀತ 
ಸುರೆ ಬೇಕಿರದ ಹರ್ಷೋನ್ಮಾದ. 
ಪಾಪದ ಸೊಬಗಿನ ಸಾಕಾರವಾಗಿ, 
ಧರ್ಮಶ್ರದ್ದೆಯ ಜನರತ್ತ ನಿನ್ನ ತಲೆಬಾಗಿರಲಿ. 


ಉನ್ಮಾದವನು ನಿಯಂತ್ರಿಸಬೇಕೆನುವ ಪ್ರಚೋದನೆಯೇ 
ಕಣ್ಣಿಗೆ ವಿಕಸಿತ ವಸಂತಕ್ಕಿಂತಲೂ ಅಧಿಕ ಸೊಬಗು ನೀಡಿದೆ ! 
ನೋವು, ಆರ್ತನೆಯ ದಮನ ಹೃದಯವನ್ನು ತೋಯಿಸಿ 
ಹುಲ್ಲುಗಾವಲಿಗಿಂತಲೂ ಹೆಚ್ಚು ಹುಲುಸಾಗಿಸಿದೆ. 


ನಿಕರ ನಿರಾಶೆ, ಕಾಲದ ದುಷ್ಟ ಚಕ್ಷು ವನ್ನು ಉಪೇಕ್ಷಿಸಬಲ್ಲುದು ; 
ನಿರ್ಲಕ್ಷಿತ, ಆಲಿಸಲಾರದ ನಿಟ್ಟುಸಿರಿನಿಂದ ಶಾಶ್ವತ 
ವಸಂತ ಜನ್ಮ ತಾಳುತ್ತದೆ. 


ಸಾಸಿರ ಬಯಕೆಯ ಕಾರವಾನ್ ಹಾಳು ಮರಳುಗಾಡಿನಲ್ಲಿ ನಾಶವಾಗಿವೆ 
ಆದರೂ ಸಾಹಸದ ತಲೆಹೋಕ ಹಂಬಲ , ಲಗಾಮನ್ನು ಎಳೆಯದು, 


k 


ನನ್ನ ಹೃದಯ ಬಾಡಿದ ಗುಲಾಬಿ , ಆರಿದ ಮೇಣಬತ್ತಿಯ ಹೊಗೆ, 
ಸಖ್ಯವನ್ನು ಸೆಳೆಯಲಾರದು - ಇದು ! 
ಏಕೆ ಹಾತೊರೆಯುತ್ತಿ , ನಿಶೆಯಲ್ಲಿ ಚದುರಿದ ಕೇಶದ 
ಕ್ಷಣದ ಮೋಹಕ ನೋಟಕ್ಕೆ ? 


ವಿಧಿಸಿದ ಸಮಯ ತೋರಿಸುವ ಹುಚ್ಚು ಗಡಿಯಾರ 
ಕೇವಲ ನೀರಗುಳ್ಳೆಯ ಮೇಲೆ ನಿರ್ಭರವಾಗಿರುತ್ತದೆ; 
ಸುರೆಯ ಕಡಲನೇ ನಾವು ಕುಡಿಯುತ್ತೇವೆ, 
ಆಳವಾದ ಹರ್ಷೋನ್ಮಾದ ಸವಿಯುತ್ತೇವೆ 
ಎಂದು ಹೇಳುವುದರಿಂದ ಏನು ಪ್ರಯೋಜನ ? 


52 


ಈಡೇರಿದ ಆಶೆ ಮರಳುಗಾಡಿನ ಗಾಳಿಯ ರಹಾಗಿರುವಾಗ 
ಈಡೇರದ ಆಶೆಯ ಕೊಳದಲ್ಲಿ ವ್ಯರ್ಥಹತಾಶನಾಗಿ 
ಏಕೆ ತಿರುಗುತ್ತಿ ? 


ಪಾರವಿಲ್ಲದ ಪಯಣ - ಈ ಜೀವನ 
ಸಾವಿನಲ್ಲ ಇಲ್ಲಿ ವಿಶ್ರಾಂತಿಯಿಲ್ಲ. 
ಮುಂದುವರೆಯುವುದಿಲ್ಲ ಈ ಪಯಣದಲಿ ನಾವು, 
ಅಸ್ಥಿರದ ಕಂಪಿಸುವ ಹೆಜ್ಜೆ ಯಿಟ್ಟು ಎಡವಿ ಜಾರುತ್ತೇವೆ - ಅಪ್ಪ || 


ಕನಸಿನಿಂದ ಸುಸಜ್ಜಿತಗೊಂಡ ನಿದ್ರೆ 
ಅವಲೋಕನದ ಕಣ್ಣನ್ನು ಕಳವುಮಾಡಲು ಹವಣಿಸುತಿದೆ. 
ಹಗಲಿನ ಬೆಳಕನು ನಾಶಗೊಳಿಸಲು 
ಸಂಜೆ ನೆರಳಲ್ಲಿ ಅವಿತುಕೊಳ್ಳುತಿದೆ | 


ಸಮತೋಲನದ ಅಭಿಮಾನ, ಮನಶ್ಯಾಂತಿ 
ಮುಗ್ಧರ ಆತ್ಮ ವಂಚನೆಯೆ ಸರಿ . 
ನಮ್ಮ ದೈವ, ರಹಸ್ಯಗಳಿಂದ ನಮ್ಮನ್ನು ಭಾರಗೊಳಿಸಿದೆ, 
ಹೃದಯವನ್ನು ಯಾತನೆಗಳಿಂದ ತುಂಬಿದೆ ! 


ಈ ಐಂದ್ರಿಕ ಜಾಲದ ಪೃಥ್ವಿಯ ಮೇಲೆ 
ಹುಚ್ಚು ಪ್ರಪಂಚವು ಹವಣಿಸುತ್ತಿದೆ: 
ಸಾವು ಅಂತ್ಯದ ಸುಖವ ತರುವುದೆಂಬಾಸೆ 
ಎಷ್ಟು ಪೊಳ್ಳೆನಿಸುತಿದೆ . 


. 


ಅರಳುವುದು ಹೂ ಅಲ್ಲ, ಕಿಡಿಹಾರಿ ಕರಗುವವು 
ತೀಕ್ಷ್ಯವಾಗಿದೆ ಬದುಕು , ಮೌನದಲಿ ಸಬಲರಾಗುವ 
ನಮ್ಮ ಬಯಕೆಯನ್ನು ತೊರೆಯಬೇಕು. 


* 


ಇಲ್ಲಿ ಸಮರಸವಿಲ್ಲ ; ಇಲ್ಲ ಸಂಗೀತ; 
ನಮ್ಮ ದುಃಖವು ಬರೀ ಗಿರಿಯ ದರಿಯಲ್ಲಿ ಸಿಕ್ಕು 
ಸಿಡಿದು ಹೋಗುವ ಪ್ರತಿಧ್ವನಿಯಾಗಿದೆ. 

_ 53 


ಎಲ್ಲ ಉನ್ಮಾದಗಳ ಸ್ತಬ್ಧಗೊಳಿಸುವ ಶ್ರುತಿಯ ಶೋಧ- 
ಅದು ನಮ್ಮ ಬದುಕಲ್ಲ ! 


ನಾನು ಕಂಡಿದ್ದೇನೆ 
ಈ ಲೋಕದಲಿ ಶ್ರದ್ದೆ ಉಳಿದು ಬೆಳೆಯಲು ನೋವು ನಲಿವು 
ಕಾರಣವೆಂಬುದನು ! 
ನಾನು ಒಕ್ಕಿದ ಬೆಳೆಯು - ದೀರ್ಘ ಜೊಂಪಿನ ಬದುಕು ! 


ಗೊಣಗಾಟ ಹಾಗೂ ಕೃತಜ್ಞತೆ ಭೀತಿ ಹಾಗೂ ಆಸೆಯ ಅಸ್ವಸ್ಥ ಫಲಗಳು 
ಅರಿವಿನ ಮೇಲಿನ ಶಾಪ ಹಾಗೂ ನೋವುಹೃದಯಕ್ಕೆ ಪ್ರತಿನಾಮ . 


ವಿವೇಕದ ಕಟ್ಟು ಸಡಿಲಾಗಿದೆ, ನನ್ನ ಹೃದಯ 
ಸ್ವಚ್ಛಂದತೆಯ ಸಂತೋಷವನನುಭವಿಸುತ್ತಿದೆ. 
ಅದರ ಹುಚ್ಚೆದ್ದ ಬಯಕೆ ಸುಂಟರಗಾಳಿಯ 
ನರ್ತನದ ಉತ್ಕಟ ಉಲ್ಲಾಸದ ಜೊತೆಯಾಗಿದೆ. 


ಅಂಗಾಲ ಬಕ್ಕೆಗಳು ಬಟ್ಟಲಾಕಾರ ; 
ಅವು ನನ್ನ ಮೊಹರಾಗಾದಿಗಳ ಚಿಹ್ನೆ ; 
ಪಯಣದಂಚಿನಲ್ಲಿರುವ ನನ್ನ ದುರ್ಬಲ ಮನಸು 
ಹೇಗೆ ಸಾಧ್ಯವು ಸುರಾಗೃಹದ ಹರ್ಷೋನ್ಮಾದ ಸ್ವೀಕರಿಸಲು ! 


ಸೆರೆಯ ನೊರೆ ನೇಹ ಬಂಧ - ಆನಂದಿಸು 
ಈ ಸಮೋಹಕತೆಯ ತೆರೆಯ ಹಿಂದೆ 
ಏನಿದೆಯೆಂದು ಮಾತ್ರ ಕೇಳಬೇಡ! 


ಭೂ - ಸ್ವರ್ಗಗಳು ಕಣ್ಣ ಕೋರೈಸುವಿಕೆಯಲ್ಲಿ ಸ್ಪೋಭೆಗೊಂಡು 
ಪ್ರಕ್ಷುಬ್ಧತೆಯಲ್ಲಿ ವಿಲೀನವಾಗ ಬಲ್ಲವು ; 
ಪ್ರಶಾಂತತೆ , ಪ್ರಸನ್ನತೆ ಮೃತ್ಯುವಿನ ಕೇವಲ 
ಕುರುಡು ದೃಷ್ಟಿಯೊಳು ಮಾತ್ರ ಕಾಣುತ್ತವೆ. 


54 


ಅರುಣೋದಯದಲ್ಲಿ ಮೇಣಬತಿ - 
ಬೆಳಗಿನ ತಂಗಾಳಿಯ ಮೋಹಿನಿ ರೆಕ್ಕೆಗಳನ್ನು ನೀಡುವುದಿಲ್ಲ ; 
ಪ್ರೇಮಜ್ವಾಲೆಯನ್ನು ಜ್ವಲಂತವಾಗಿಸುವುದಿಲ್ಲ, 
ಆದರೆ ಕರಗುವ ಹೃದಯದ ಯಾತನೆಯನ್ನು ಮಾತ್ರ 
ಪ್ರಕಟಗೊಳಿಸುತ್ತದೆ. 


ಬುಲ್ ಬುಲ್ ಪಕ್ಷಿಯ ಹಾಡಿನಲ್ಲಿ ಮೈಮರೆತು , 
ಗುಲಾಬಿಯ ನಗುವಿಗೆ ಬಲಿಯಾಗಿ, 
ನಾನಿನ್ನೂ ಮನಶ್ಯಾಂತಿಗಾಗಿ ಹಂಬಲಿಸುತ್ತೇನೆ, 
ಅಪಮಾನ ಅಪಕೀರ್ತಿಗೆ ಅಂಜುತ್ತೇನೆ. 


ನಾನಾವ ಸಮುದ್ರದಲ್ಲಿ ಅರಿಯದೆ ಸರಿಯುತ್ತ ಹೋಗುತ್ತೇನೆಯೋ 
ನನ್ನ ಶ್ವಾಸ ಆ ಸಮುದ್ರದ ಹಾಗಿದೆ. 
“ ಸಾಕಿ ' ಮಧುರ ಉಪೇಕ್ಷೆಯೊಂದಿಗೆ ವರ್ತಿಸಿದರೆ 
ನಾನು ಅವಳನ್ನು ದೂರಬಲ್ಲೆನೆ? 


ಹೃದಯವು ಬಹಳಷ್ಟು ಮಾತನಾಡಿಸಿಕೊಳ್ಳುತ್ತಿದೆ 
ವೀಣೆಯನ್ನು ನುಡಿಸಿದಾಕ್ಷಣ ತಂತಿಯೊಳಗಡಗಿದ 
ಶ್ರುತಿಯ ಸ್ಪುಟವಾದ ಬಯಕೆಯ 
ಆರ್ತನಾದವಾಗಿ ಮಿಡಿಯುತ್ತಿದೆ. 


ಭಾವೋದ್ರಿಕ್ತ ಹೃದಯದ ರಹಸ್ಯ 
ಅಶ್ರು ಪ್ರವಾಹಕ್ಕೂ ಮಾರಿದ್ದು , 
ಈ ನದಿಯ ಆಚೆ ದಡದಲ್ಲಿ 
ಇನ್ನೊ೦ದು ಮಧುಶಾಲೆ ಇದೆ. 


ಹೂಜಿ- ಬಟ್ಟಲು ಒಡೆದುಹಾಕಿರುವ ನಮಗೆ 
ಗುಲಾಬಿರಂಗಿನ ಸುರೆಯ ಮಳೆಗರೆಯೆ ಮುಗಿಲಿಂದ 
ಅದರಿಂದ ಈಗ ನಮಗೇನು ? 


ಕಾಲ, ಸ್ಥಳದಿಂದ ಬಂಧಿಸಲ್ಪಟ್ಟ ಕಾರಣ 
ನಾನು ಮನಸಾರೆ ಕಣ್ಣೀರು ಸುರಿಸುವುದೂ ದುಸ್ಸಾಧ್ಯವಾಗಿದೆ. 
ನಾನು ಕಡಲನ್ನು ಆಮಂತ್ರಿಸಿ, 
ನೀನು ಮರುಭೂಮಿಯನ್ನು ನೀಡು! 

55 


ಕಿವಿ ಮಂದವಾಗಿರುವಾಗ, ಹೃದಯಗಳು 
ಹಾಡಿಗಾಗಿ ಉದ್ದೀಪ್ತವಾಗಿ ಹಾತೊರೆಯುತ್ತಿರುವಾಗ 
ಮಾನವ ವೇದನಾಶೂನ್ಯತೆ, ಜೀವನದ ಅರ್ಥವನ್ನು 
ಹೇಗೆ ಕಂಡುಹಿಡಿಯಲು ಸಾಧ್ಯ ? 


ಕೊನೆಯಿರದ ಅಲೆದಾಟ, ಅದಕಾಗಿ ಈ ಸೃಷ್ಟಿ ನಿರ್ಮಾಣಗೊಂಡಿದೆ 
ಅಲ್ಲಲ್ಲಿ ವಸತಿಗೃಹ ಕಟ್ಟುವರು ಬಳಲಿರುವ ಯಾತ್ರಿಕರು 
ಆಗಾಗ ತಂಗಲಿಕ್ಕೆಂದು. 


ಉನ್ಮಾದದ ಆತುರತೆಯ ಉದ್ದಿಶ್ಯ 
ತೃಪ್ತಿ ಮಾತ್ರವಾದರೆ 
ನಾನು ಕಾಲ, ಪರಿಸ್ಥಿತಿ, ದಯೆ , ಕ್ರೂರತೆ 
ಇವೆಲ್ಲವುಗಳನ್ನು ಮಾರಿರುವ, 
ಬರಿದಾಗುವ - ತುಂಬುವ ಮದಿರೆಯ ಬಟ್ಟಲನ್ನೇ 
ಬಯಸುತ್ತೇನೆ! 


ನನ್ನ ಉನ್ಮಾದ ವಿಚಾರವನ್ನು ಸ್ವತಂತ್ರವಾಗಿ 
ಅಲೆದಾಡಲು ಬಿಡಬೇಕೆಂದರೆ ಸ್ಥಳವೇ ಸಿಗಲಿಲ್ಲ ! 
ನಾನು ವಿಶಾಲ ಮರುಭೂಮಿಯನ್ನೇ ಬಿಸುಸುಯ್ಯುತ್ತಿದ್ದೇನೆ; 
ನನ್ನ ಮುಂದಿನ ಜಗಕ್ಕೂ ಹೊತ್ತುಕೊಂಡು ಸಾಗಿದ್ದೇನೆ! 


ವಸಂತದ ಉದಾರಪ್ರಚೋದನೆ ಗುಲಾಬಿಯನ್ನು , 
ಗಸಗಸೆ ಹೂವನ್ನು ಒಂದುಗೂಡಿಸುತ್ತಿದೆ. 
ನನ್ನ ದೈವ ಹೂವುಗಳ ಹೃದಯದಲ್ಲಿ ವಾಸಿಸುವ 
ಕಲಂಕದ ಗಸೆಗಸೆಯನ್ನಾಗಿ ಮಾಡಿದೆ. 

* 
ಪಕಳೆಗಳ ಹೊದಿಕೆಯಲಿ ಜೀವಕಾಂತಿಯ ಹೊಂದಿ 
ನಗುತಿದೆ ಚೆಂಗುಲಾಬಿ. 
ಉದುರುತಿವೆ ಪಕಳೆಗಳು - ಬಳಿಕ ; 
ಮುಳ್ಳಿಂದ ಹೊಲಿದಿದ್ದ ನನ್ನ ಚಿಂದೀ ಅರಿವೆ 
ಪರಪರನೆ ಹರಿದ ಹುಚ್ಚಾಗಿ ನಾನು . 


ಕಳೆದುಕೊಂಡಿದ್ದೇನೆ ಚೈತನ್ಯವ ; 
ಆರ್ತನಾದದ ಪ್ರತಿಧ್ವನಿಯೆ ನುಡಿಯುತ್ತಲಿದೆ . 
ಇಡೀ ಲೋಕದಲಿ, 
ಬಾಡಿಗೆಗೆ ಅಳುವವರು ಕೂಡಿ ಎಬ್ಬಿಸಿದಂಥ 
ಅಂಥ ನಿಷ್ಕ್ರಿಯ ಧೂಳು - ಧೂಳು ನಾನು. 


ನನ್ನಿಂದ ಕಣಕಣದಿ ಹೊತ್ತಿಕೊಂಡಿದೆ ಬಯಕೆ 
ಈ ದಿವ್ಯ ದೃಷ್ಟಿಯಲ್ಲಿ ಎಷ್ಟೊಂದು ತನ್ಮಯನು 
ಯಾರ ಹೃದಯವು ಈ ನಾನು ಇಂದು ? 


ಪ್ರಳಯದಿನದಂದಿನಾ ಪ್ರಕ್ಷುಬ್ಧ ಪರಿಸರದ ಹಾಗೆ 
ನನ್ನ ನು ನಾನೆ ಹುಡುಕುತ್ತ ಈ ಲೋಕಲೋಕಾ೦ತರದಿ 
ಹೀಗೆ ಅಲೆದಾಡುತ್ತಿದ್ದೇನೆ. 
ಅಸ್ತಿತ್ವ ಶೂನ್ಯತೆಯ ಮರುಭೂಮಿಯಾಚೆ 
ನನ್ನ ಧೂಳು ತಿರುಗುತ್ತಲಿದೆ 
ಸುಳಿದು ಸುಳಿಗಾಳಿಯಾಗಿ ! 


ಖಜು ಪ್ರವಾಹಮಾನ ಇಂದ್ರಿಯ 
ಮತ್ತು ಜ್ಞಾನದ ಮಾಯೆಯನು 
ಧರಿಸಿರುವ ನೀನು ನನ್ನ ನೋಡಿ ಲಜ್ಜೆ ಪಡಬೇಡ! 
ಈಗ ನಾನು ಕೇವಲ ಹಾದಿಹುಡಿ ಅಷ್ಟೆ , 
ಈ ಹುಡಿಯ ಸುಳಿಗಾಳಿ ಅದರ ಮುರುವು 
ಎಲ್ಲ ಎಲ್ಲವೂ ಉದ್ದೇಶ- ಅರ್ಥರಹಿತ ! 

* 
ಹೂದೋಟವನು ಕುರಿತ ಕೆಟ್ಟ ಸುದ್ದಿ ಯ ತಂದು 
ಹೇಳಲಿಕೆ ನೀನು ಅಂಜದಿರು ಅಣ್ಣ ; 
ಪಂಜರದಿ ಸಿಕ್ಕಿರುವ ನನ್ನ ಮುಂದೆ ! 
ನಿನ್ನೆ ಎರಗಿದ ಸಿಡಿಲು - ಅದರಲ್ಲಿ ನನ್ನ ಗೂಡೇ 
ಹಾಳಾಗಿದೆ ಎಂದು ಏಕ ಯೋಚಿಸುವೆ ? 


ನಿರಾಕಾರದ - ನಿರಾಕಾರ, 
ಸಾಕಾರವೆಂದರಿತ ಈ ಲೋಕವು ; 


57 


ಈ ಲೋಕದಲಿ ಬಂದು ಎಚ್ಚರಾಗುವುದು 
ಕನಸಿನಲಿ ಎಚ್ಚತಂತೆ ! 


ವಧಾಸ್ಥಾನಕ್ಕೆ ತಂದ ಆಶೆಹೊತ್ತವರ ಸಂತಸ ಕೇಳದಿರು 
ಕೊಲೆಮಾಡಲೆಂದು ಒರೆಯಿಂದ ಕತ್ತಿಹಿರಿದ ದೃಶ್ಯ 
ಅದು ಅವರಿಗೆ ಹಬ್ಬ ದುತ್ವ ! 


k 


ದುಸ್ಸಾಧ್ಯವಾಗುತ್ತಿವೆ ಸಾಮಾನ್ಯ ಕ್ರಿಯೆಗಳೂ ನನಗೆ 
ಆದಮ್ ಪುತ್ರನಿವ - ಮನುಜನಾಗಲು ತನಗೆ 
ನೀಡಿರುವ ಅವಕಾಶದಿಂದ ವಂಚಿತನು . 


ಮನೆಯಲ್ಲಿ ನೆಲೆಸುವರ ಗುಣವ ಪ್ರತಿಬಿಂಬಿಸುತ್ತಿದೆ ಮನೆಯು 
* ಮಜನು ' ಸತ್ತನು.. ಆದರೂ ವನದಲ್ಲಿ ಮ್ಯಾನ - ಸಮಚಿತ್ತತ 
ಎಲ್ಲೆಡೆಗೂ ನೆಲೆಸಿತ್ತು . 


ಅಲೆಯುತಿರುವೆನು ಹುಚ್ಚುತನದ ಕೈ ವಶವಾಗಿ ಎಚ್ಚರವು ಕಳೆದು 
ಮನೆಯಿಂದ ಕರೆದೊಯ್ಯ ಕಾಡೆ ಬರುತಿದೆ ನನ್ನ ಕಡೆ ಧಾವಿಸಿ ! 


ಪರಮ ವೈರಿಯು ಪ್ರೇಮ , ಅಧಿಕಾರಸಂಪದದ ; 
ವಿರಹಿ ಮಜ್ಜನ ಚಿತ್ರ ಬರೆಯೆ ಬೆತ್ತಲೆ ಚಿತ್ರ ಚಿತ್ರಿಸಲು ಬೇಕು. 
* 

* 
ಹೃದಯ ಆತ್ಮಗಳನು ಪ್ರೇಮಕ್ಕೆ ಒತ್ತೆಯಿಡೆ 
ಜೀವನದ ಸಂಬಂಧ ಬಿಡಲಾರದು . 
ಹೊಳೆವ ಮಿಂಚನು ದೇವರೆಂದು ಆರಾಧಿಸುವೆ ; 
ಅದರೊಡನೆ ಕೂಡಿಬಹ ವಿನಾಶವನು ಕಂಡು ತರಿಸುವೆ! 


ನೋಡು, ಶೋಧನೆ ನಮ್ಮ ಶಕ್ತಿಯನ್ನು ಹೇಗೆ ವಿಪರ್ಯಾಸಗೊಳಿಸುತಿದೆ ; 
ಅಲ್ಪ ಬಿಂದುಗಳಲ್ಲಿ ನಿರತವಾಗಿವೆ ದೃಷ್ಟಿ , 
ಕನ್ನ ಡಿಯ ರೂಪದಲ್ಲಿ ಮಡಿವೆ ವಿಚಾರಗಳು. 


* 


ಪ್ರತಿಯೊಂದು ತೆರೆಗಳೂ ಜಾಲಬೀಸಿವೆ ಮೊಸಳೆಬಾಯೊಲು, 
ಬಿಂದು22 ಮುತ್ತಾಗುವರೆಗೂ ಹನಿಯ ಮೇಲೆ ಏನು 
ನಡೆಯುವುದೋ ನೋಡೋಣ! 

58 


ನೀನು ನನ್ನಲ್ಲಿ ಇಂದು ಕಾಣುವ ದುಃಖ 
ಸಿಡಿವ ಕಿಡಿಗಳ ಹಾಗೆ 
ಕಲ್ಲಿನ ನರನರಗಳಲ್ಲಿ ರಕ್ತ ಅನವರತ 
ಹರಿವ ನದಿಯಹಾಗೆ - ಪ್ರವಹಿಸುತ್ತದೆ ! 


ಜೀವನದಿಂದ ಬೇಸತ್ತಿದ್ದೇನೆ ನಾನು, 
ನನ್ನ ಇಂದ್ರಿಯಗಳನ್ನು ಭೇದಿಸಲಾರದು 
ಪ್ರೇಯಸಿತೊಟ್ಟ ಬಟ್ಟೆಯ ಸುಗಂಧ ; 
ಬೆಳಗಿನ ತಂಗಾಳಿ ಎಲ್ಲಿ ಬೇಕಾದರೂ ಸುಳಿಯಲಿ 
ಅದಕ್ಕೆ ನಾನೇಕೆ ದುಃಖಿತನಾಗಲಿ ? 


5 


- 


ದುಃಖ, ಜೀವನವನ್ನು ಜರ್ಜಿತಗೊಳಿಸುತಿದೆ 
ಹೃದಯದೀ ಸ್ಥಿತಿಯಲ್ಲಿ ನಾವು ಯಾವ ಬಗೆಯಲಿ ಪಾರುಗಾಣುವುದು 
ಪ್ರೇಮವು ನಮಗೆ ಈ ದುಃಖ ತರದೆ ಇದ್ದಿದ್ದರೆ 
ಲೋಕದ ಎಲ್ಲ ದುಃಖಗಳಿಗೆ ಈಡಾಗುತ್ತಿದ್ದೆವು! 


* 


ಆ ' 


ಈ ನನ್ನ ಕಣ್ಣೀರು ಇಲ್ಲದಲೆ ನನ್ನ ಮನೆ ಶೂನ್ಯವಾಗಬಹುದಿತ್ತು 
ಸಮುದ್ರವಾಗಿರದಿದ್ದಲ್ಲಿ ಮರುಭೂಮಿಯಾಗಿರುತ್ತಿತ್ತು ! 
* 

* 
ನನ್ನ ಕಣ್ಣ ತೆರೆದಿವೆ, ನೋಡಲು ಸುಂದರ ತೋಟವೂ ಇದೆ 
ಆದರೆ ಎಲ್ಲವೂ ವ್ಯರ್ಥ ; ನೇಸರನು ಮುಟ್ಟಿರುವ ಮಂಜುಹನಿ ನಾನು. 
ಏಕಾಂತವನ್ನು ಬಿಟ್ಟು ಬಿಡುವ ಮಾರ್ಗವ ಪಡೆಯೆ 
ನನ್ನ ಉದಾಸೀನತೆ ತಡೆಯುತಿದೆ ನನ್ನ ! 
ನನ್ನ ಶ್ವಾಸನೆ ನನ್ನ ಸೆರೆಮನೆಗೆ ದೂಡುವ 
ಅಗೌರವದ ಸರಪಳಿ ! 


ನಾನು ಗೀತದ ಗಂಧವಲ್ಲ ; ವಾದ್ಯದ ಸಂಗೀತವಲ್ಲ ನಾನು ; 
ನಾನು ಕಡಿದ ತಂತಿ ; ನನ್ನ ಅಪಜಯದ ಪ್ರತಿಧ್ವನಿ ಮಾತ್ರ ! 


* 


ಚೆಲುವಾದ ಮುಖಗಳೆಲ್ಲ ಮಣ್ಣಿನಲಿ ಮಣ್ಣಾಗಿಲ್ಲ, 
ಕಲವಾದರೂ ಸರಿ, ಹೂಗಳಲ್ಲಿ ಪ್ರಕಟಗೊಂಡಿವೆ . 


59 


ನಮ್ಮ ಇರುವಿಕೆಯಿಂದ 
ಸಭೆ - ಸಮಾರಂಭಗಳ ಬೆಳಕು ಹೆಚ್ಚಿಸುವ ಕಲೆ ಗೊತ್ತಿತ್ತು ನನಗೆ, 
ಆದರೆ ಈಗ ಅದೆಲ್ಲ ಕಳೆದ ದಿನಗಳ ಮಾತು ! 


ನಮ್ಮ ಜೀವನ ಕೇವಲ ಒಂದು ನಸುನೋಟ 
ನಾವು ಕತ್ತಲೆಯತ್ತ ಹಾರಿಹೋಗುವ ಬೆಂಕಿಯ ಕಿಡಿಗಳು ಮಾತ್ರ ! 
ಜೀವನದ ದುಃಖಕ್ಕೆ ಸಾವೊಂದೆ ಮದ್ದು! 
ನಿಜ , ಹಲವು ಬಣ್ಣದಲ್ಲಿ ಉರಿಯುತ್ತದೆ ದೀಪ 
ಆದರೆ ಬೆಳಗಾಗುವ ತನಕ ಮಾತ ! 


ಯಾರೂ ಇಲ್ಲದಲ್ಲಿ ಹೋಗಿ ನಾವು ಇರೋಣ 
ಹಮ್ಮದನು ಕೇಳುವವರು, ನಮ್ಮ ಭಾಷೆ ತಿಳಿವವರು 
ಅಲ್ಲಿ ಯಾರೂ , ಇರುವುದೇ ಬೇಡ. 


ಗೋಡ- ಬಾಗಿಲುಗಳಿಲ್ಲದ ಮನೆಯಲ್ಲಿ ನಾವಿರೋಣ 
ನೆರೆಹೊರೆಯವರಾರೂ ಅಲ್ಲಿರದಿರಲಿ, ಮನೆ ಕಾಯುವವರೂ ಇರದಿರಲಿ 


ಬೇನೆಬಿದ್ದರೆ ಆರೈಕೆ ಮಾಡುವವರಾರು ಇರದಿರಲಿ 
ಸತ್ತರೆ ನಮಗಾಗಿ ಅಳುವವರು ಇರದಿರಲಿ ! 


ಆಯುಷ್ಯ ಅಶ್ವ ವೇಗದಿ ಚಲಿಸುತಿದೆ 
ಇದು ಎಲ್ಲಿ ನಿಂತೀತು, ಅದರ ಗೊತ್ತು - ಗುರಿ ಗೊತ್ತಿಲ್ಲ, 
ಲಗಾಮು ನಮ್ಮ ಕೈಯಲಿಲ್ಲ ; ಕಾಲು ರಿಕಾಬಿನಲ್ಲಿಲ್ಲ. 


ತೀವ್ರ ವೇಗದಿ ಚಲಿಸುವ ಪ್ರತಿಯೊಬ್ಬರೊಂದಿಗೂ 
ಕೊಂಚ ನಾನು ನಡೆಯುತ್ತೇನೆ. 
ನನಗೆ ಗುರಿ ಇಲ್ಲ , ನನ್ನ ಮಾರ್ಗದರ್ಶಕರಾರು 
ಅದು ಕೂಡ ಗೊತ್ತಿಲ್ಲ ನನಗೆ. 


ನಡೆನಡೆದು ಅಂಗಾಲಲ್ಲಿ ಎದ್ದ ಗುಳ್ಳೆಯಿಂದಾಗಿ ಗಾಬರಿಯಾಗಿದ್ದೆ 
ಇನ್ನೂ ನಡೆಯಲಿರುವ ದಾರಿಯಲಿ ತುಂಬಿದ ಮುಳ್ಳುಕಂಟಿ ನೋಡಿ, 
ಜೀವ ಮುಂದಿನ ದಾರಿ ನೆನೆದು ಸಂತಸಗೊಂಡಿತು. 


60 . 


ವಿಚಾರಗಳು ಸೂಸುತಿವೆ , ಎನ್ನೆದೆಯ ನಡುಗಿಸುತ, 
ಸೆರೆಯ ಉರಿ ಹೆಚ್ಚಾಗೆ ಸೆರೆಯ ಬಟ್ಟಲುಕೂಡ ಕರಗಿಹೋಗುವುದು . 


ಕೊನೆಯ ಉನ್ಮುಕ ಕ್ಷಣದ ದುಃಖದ ಸನ್ನಿವೇಶದಲ್ಲಿ, 
ನಾವು ದುಃಖದಾಚರಣೆಗೈವ ಮನೆಯಲ್ಲಿ 
ಮೇಣಬತ್ತಿ ಉರಿಸಲು , ಮಿಂಚು ಹಿಡಿದೆಳೆದು ತರುತ್ತೇವೆ. 


ದೇವರೆ , ಈ ಲೋಕವೆಲ್ಲ ನಮ್ಮದೊಂದು ಪಾದ ಮುದ್ರೆ 
ನನ್ನಾ ಚೆಯ ಇನ್ನೊಂದು ಪಾದ ಎಲ್ಲಿಡಲಿ ? 


ಮನುಷ್ಯ ಸಾವಿರ ವಿಚಾರಗಳ ಕೇಂದ್ರ , 
ನಾನು ಏಕಾಕಿಯಾಗಿದ್ದಾಗಲು ನನ್ನ ಸುತ್ತ 
ಜೊತೆಗಾರರಿದ್ದಾರೆಂದು ತಿಳಿಯುತ್ತೇನೆ! 


ಈ ಜಗವು ಸುಖಕರವಾದ ತಾಣವಾಗಿದೆ 
ಯಾಕೆಂದರೆ , ನೈಜಪ್ರೇಮದ ಹುಚ್ಚು ಹಿಡಿದವರು ಬಹುಕಡಿಮೆ ? 
ಮದಿರೆ ಬಟ್ಟಲುಗಳನು, ಹೆಚ್ಚೆಚ್ಚು ತುಂಬಿ ಇಡೆ, 
ಮಧುಶಾಲೆಯಲ್ಲಿ ಕುಡಿವ ವಿಲಾಸಿಗಳ ಕೊರತೆ ! 


ನನ್ನ ಮನದ ಉದ್ರಿಕತೆಯನ್ನು ಹೇಗೆ ಪ್ರಕಟಗೊಳಿಸಲಿ ? 
ಒಂದು ಹುಚ್ಚು ವಿಚಾರ ಸಾಕು, ಕಾಡನೇ ಜ್ವಲಿಸುತಿದೆ. 


ನೋಡು, ಬಯಕೆಯ ಉಕ್ಕೇರುವಿಕೆ ಸೃಷ್ಟಿಯನು 
ಹೇಗೆ ಕಂಪನಗೊಳಿಸುತಿದೆ ; 
ಖಡ್ಗದ ತೀಕ್ಷ್ಯ ತನ್ನ ಉಕ್ಕಿನೆದೆ ಸೀಳಿ 
ಹೊರಹೊಮ್ಮುತಿದೆ! 


ನಾನು ಔಷಧದ ಉಪಕಾರಕ್ಕೆ ಗುರಿಯಾಗಲಿಲ್ಲ : 
ನನಗೆ ತೃಪ್ತಿಯಿದೆ, ನನ್ನ ನೋವಿದೆ, ನನ್ನ ಅಭಿಮಾನವೂ 
ನನ್ನ ಜೊತೆಗಿದೆ. 

61 


ಅವಳು ಸೌಜನ್ಯಶೀಲೆ, 
ಸ್ವಾಗತಿಸಲು ಅವಳು ಎತ್ತಿದ ಕೈ . 
ಗುಂಗುರುಗೂದಲಿನ ಮೇಲೆ ಸುಳಿಯುತಿದೆ ; 
ಹರಡಿಹುದು ಸೊಬಗ ಸಂಸದ ಅವಳ ಭುಜದ ಮೇಲೆ. 


ಅರಿವುನೋಟದ ವೈರಿಯಾಗಿ , 
ನೋಟಕಣ್ಣಿನ ವೈರಿಯಾಗಿರೆ ನೀನು 
ಇಂಥ ವೈಭವದಲ್ಲಿ ನನಗೂ ನಿನಗೂ 
ತಿಳಿಯಲು ಬರಬೇಕು ! 


ಸೌಂದರ್ಯದ ಮುಖಕ್ಕಿದ್ದ ಅವಗುಂಠನವ 
ಭಾವುಕತೆ ತೆಗೆದು ಹಾಕಿತು ; 
ಆಗ ದೃಷ್ಟಿಯ ತಡೆವ ಯಾವುದೂ ಶಕ್ತಿ ಅಲ್ಲಿ ಉಳಿಯಲಿಲ್ಲ, 
ಅಲ್ಲಿ ಉಳಿದುದು ಬರಿ ದೃಷ್ಟಿ ಮಾತ್ರ ! 


ಸೌಂದರ್ಯವಿನ್ಯಾಸ ಒ೦ದು ನಟನೆ ಮಾತ್ರ 
ಆದರೆ ಈ ಸತ್ಯವನ್ನು ನಿನ್ನ ಷ್ಟಕ್ಕೆ ಶೋಧಿಸುವೆಯಾ? 
ನಿನ್ನ ಬಯಕೆಯ ನೀನು ಪೋಷಿಸುವೆಯಾ? 
ಪ್ರೇಮಮಂದಿರದ ಬಳಿ ಆಕರ್ಷಣೆ, ಯಾಚಕವೆಂದು ಬಗೆಯುವೆಯಾ ? 


ಕಸ್ತೂರಿ ಪೂಸಿತ ಪ್ರೇಮಗಾಯವ ಕಂಡು ಬೆರಗುಗೊಳ್ಳುತ್ತೇನೆ ; 
ಮೇಣಬತ್ತಿಯ ಬೆಳಕು ರಾತ್ರಿಯ ಸುಗಂಧಿತ ಕತ್ತಲೆಯಿಂದ ಆಚ್ಛಾದಿತವಾಗಿದೆ, 


* 

* 
ಕಪ್ಪು ಕಲೆಯಿಂದ ಕೂಡಿದ ಈ ಸಂಜೆಯನ್ನು 
ನಾ ನಿನ್ನ ಕಪ್ಪು ಛಾಯೆಯನ್ನಾಗಿ ಮಾಡಿಕೊಳ್ಳುತ್ತೇನೆ; 
ನಾನು ಅವಳನ್ನು ನೋಡುತ್ತಿರುವಂತೆಯೇ 
ಸಮಯ ಬಹು ತೀವ್ರ ಕಳೆದು ಹೋಗುತ್ತದೆ; 
ನನ್ನ ಮೇಣಬತ್ತಿಯ ಜ್ವಾಲೆಗೆ, 
ಬೆಳಗಿನ ವಿಕಸಿತವಾದ ಪ್ರಕಾಶ ಆಗಲೇ ಪ್ರಾಪ್ತವಾಗಿದೆ, 


62 


ಬೆಳಗಾಗುವ ಹೊತ್ತಿಗೆ ನಾನು ನನ್ನ ಯಾತ್ರೆಯ 
ಕೊನೆ ತಲುಪಲೇ ಬೇಕು. 
ಉರಿವ ಮೇಣಬತ್ತಿಯ ಹೊಗೆ ನನ್ನ ದಾರಿಯಲಿ 
ಸೂರೆ ಮಾಡುತ್ತಲಿದೆ ಹುಡಿಯ ! 


ಸ್ವರ್ಗವು ಈ ಲೋಕವನು ವೈರ ಸಾಧಿಸಿ ನಾಶಗೊಳಿಸಲಿ, 
ಆದರೆ ಪ್ರೇಮಭಾಷೆ ಮಾತ್ರ ಚಿರವಾಗಲಿ, ಚಿರವಾಗಲಿ . 


ಪ್ರೇಮದ ಕಾರಣದಿಂದಾಗಿ ನನ್ನ ಪ್ರಕೃತಿ 
ಜೀವನದ ಎಲ್ಲ ಆನಂದ ಪಡೆಯಿತು, 
ನೋವಿನ ಔಷಧಿ ಪಡೆಯಿತು, 
ಔಷಧಿಯಿಲ್ಲದ ನೋವುಪಡೆಯಿತು. 


ಮತ್ತೆ ನನ್ನ ಮನಸು ಅಶಾಂತಿಗೀಡಾಗಿದೆ 
ಹೃದಯ , ಪ್ರೇಮದ ಆಳವಾದ ಗಾಯ ಹುಡುಕುತಿದೆ. 


ಈ ಪ್ರಪಂಚದ ಹುಚ್ಚು ಗೃಹದಲಿ ನಾನೊಂದು ಮೇಣಬತ್ತಿ ; 
ಪ್ರೇಮಜ್ವಾಲೆಯೇ ನನ್ನ ಜೀವನದ ಕೊನೆ-ಮೊದಲು ! 


ಪ್ರೇಯಸಿಯ ಲಜ್ಜೆ ತುಂಬಿದ ಕಣ್ಣನ್ನೆ , 
ಮುರುಕ, ಹುಸಿಮುನಿಸು ವರ್ಣಿಸುವ ಉದ್ದೇಶ, ನಿಜ ; 
ಆದರೂ ಅವುಗಳಿಗೆ ಬರ್ಜಿ - ಕತ್ರಿಗಳ ಉದಾಹರಣೆ ನೀಡಲೇಬೇಕು. 


ತಮ್ಮ ತಮ್ಮ ಶಕ್ತಿಯಿಂದಾಗಿ ತಮಗೆ ಯೋಗ್ಯವಾದ ಸ್ಥಳ 
ಲೋಕದಾದಿಯಿಂದ ಪ್ರತಿಯೊಂದು ವಸ್ತು ಪಡೆಯುತ್ತದೆ; 
ಮುತ್ತಾಗದ ಹನಿಯೊಂದು ಪ್ರೇಮಿ ಕಣ್ಣಲ್ಲಿ 
ಕಣ್ಣೀರಾಗಿ ಬಹು ಪ್ರಿಯವಾಗುತ್ತದೆ! 


ಹೃದಯದಲಿ ತನಗೆ ಬಹುಕಡಿಮೆ ಎಡೆಯೆಂದು, 
ಪ್ರೇಮದ ಬಯಕೆಯ ದೂರು ! 
ಸಾಗರದ ಅಶಾಂತಿ ಮುತ್ತೊ೦ದರಲ್ಲಿ ಒಳಗೊಂಡಂತೆ ! 

63 


ಬೇಡನ ಪ್ರೇಮದಲಿ ಸೆರೆಸಿಕ್ಕ ಪಕ್ಷಿ ನಾನು ; 
ನಾನು ಹಾರುವ ಶಕ್ತಿ ಕಳೆದುಕೊಂಡಿರುವೆನೆಂದಲ್ಲ ! 


ನನ್ನ ನಿಸ್ತೇಜ ಮುಖಮುದ್ರೆ ನಸುಕಿನ ಮಂದಪ್ರಕಾಶ ; 
ಇದು ಚೆಲುವಾದ ವಿಕಸಿತ ಪುಷ್ಪಗಳಿಗೆ ತಕ್ಕ ಹಿನ್ನೆಲೆ, ಅಲ್ಲ ? 


ಸಂಗೀತ ಹಾಗೂ ಮಧುಪಾನ, ಪ್ರೇಮದ 
ನೋವಕಳೆವುದು ಎಂದು ತಿಳಿದವರು - ಇವರು ; 
ಇವರಿಗೆ ಏನೂ ಅನ್ನ ದಿರು - ಇವರು ಹಳೆಯ ಕಾಲದ ಜನ ! 


ಅಗಲಿದ ರಾತ್ರಿಗಳ ಎಣಿಸಿದರೆ 
ನಾನು ಈ ಮೃತ್ಯುಲೋಕದಲಿ 
ಅದೆಷ್ಟು ಕಾಲದಿಂದ ಇರುವೆನೋ 
ಅರಿಯೆ ನಾನು ! 


ಸೌಂದರ್ಯ ಹಾಗೂ ಪ್ರೇಮ ಪೂರಕವಾಗಿವೆ, 
ಒಂದು ಕತ್ತಿಯ ಮೊನೆಯ ಹಾಗಿರುವ ಮುಳ್ಳುಗಳನು 
ದಾರಿಯಲಿ ಎರಚಿದರೆ , ಇನ್ನೊಂದು ಅಂಗಾಲುಗಳಲಿ 
ಗುಳ್ಳೆಗಳ ಬರಿಸುತದೆ - ಅಷ್ಟೆ ! 


ಪ್ರೇಮ ಸೆಳೆತವನ್ನು ಮರೆಮಾಚಲು 
ನಾಚುತ್ತ ನಿನ್ನ ಮುಖವನು ಅತ್ತ ಹೊರಳಿಸು ; 
ನಾನು ಮುದ್ದಾಟವನು, ಸ್ಪರ್ಶವನ್ನು ನಿಲ್ಲಿಸುವೆ 
ಹರಡಿದ ನಿನ್ನ ಕಪ್ಪು ಕೇಶರಾಶಿಯನು ಹೊರಳಿಸಿ 
ಕೋಪದ ಮಿಂಚ ಮಿಂಚಿಸು ಒಮ್ಮೆ ; 
ರತ್ನ ದ ಮಂದಹಾಸವನು ಬೀರಲು 
ನಾ ನಿನ್ನ ಮತ್ತೆ ಕೇಳುವುದಿಲ್ಲ ! 


ನಿದ್ರೆಯಿಲ್ಲದೆ ಅವಳ ನಿರೀಕ್ಷೆಯಲ್ಲಿ ನಾನು 
ಜೀವನ ಕಳೆಯಬೇಕೆಂಬುದು ಅವಳ ಬಯಕೆಯಾಗಿತ್ತು ; 
ಮತ್ತೆ ಬರುತ್ತೇನೆ ಎಂದು ಹೇಳಿದುದು ನಿಜ ; 
ಅದರೆ ಆ ಮಾತು ಅವಳು ಹೇಳಿದುದು ಕನಸಿನಲ್ಲಿ ! 


64 


ಅವಳು ಒಬ್ಬಳೇ ಇರುವಾಗಲೂ ಅವಳ ರೂಪದ ಅರಿವು 
ಅವಳನ್ನು ಲಾಭರಿತಳನ್ನಾಗಿಸುತ್ತದೆ. 
ಲಜ್ಜೆಯ ಹಿಂದೆ ಅವಿತಿರುವ ಅಪರೂಪದ ಚೆಲುವು 
ಸಾಲಂಕೃತವಾಗಿ ಪ್ರಕಟವಾಗಿದೆ ! 


ಓ ! ದೇವರೆ , ಅವಳನ್ನ ಮಾತನು ತಿಳಿದಿಲ್ಲ 
ಎಂದೂ ತಿಳಿದ ಹಾಗೂ ಇಲ್ಲ ; 
ನನ್ನ ಮಾತನ್ನು ತಿಳಿವ ಹೃದಯವನ್ನಾದರೂ ಅವಳಿಗೆ ನೀಡು 
ಇಲ್ಲವೆ, ಬೇರೆ ನಾಲಗೆಯನ್ನಾದರೂ ನನಗೆ ದಯಪಾಲಿಸು ! 


ನೀನು ನಿನ್ನ ಸೌಂದರ್ಯದ ಶೃಂಗಾರದಲ್ಲಿ ತಲ್ಲೀನೆ 
ನಾನೂ ನನ್ನ ಚಿಂತನೆಯಲ್ಲಿ ಮುಳುಗಿರುವವನು. 


ನಿನ್ನ ಹೃದಯಸ್ಪರ್ಶ ಪಡೆಯಲು 
ಒಂದು ಜೀವಮಾನವೇ ಬೇಕು ; 
ಇಂತಿರಲು ನಿನ್ನ ಹರಡಿರುವ ಮುಂಗುರುಳ 
ಸಿಂಗರಿಸುವತನಕ ಬದುಕಿರಲು ಯಾರಿಗೆ ಸಾಧ್ಯ ? 


ನನ್ನ ಪ್ರೇಮವನ್ನು ನೀನು ತಿರಸ್ಕರಿಸಲಾರೆ ಎಂದು ನಂಬುವೆ, 
ಆದರೆ ನನ್ನ ಪ್ರೇಮ ನಿನಗೆ ತಿಳಿವ ತನಕ ನಾನು ಮಣ್ಣು ಪಾಲಾಗುವೆ. 


ಜೀವನವನ್ನು ಹೇಗೆ ಅರ್ಪಿಸಬೇಕೆಂಬುದನು 
ಸೂರ್ಯ, ಮಂಜುಹನಿಗೆ ಕಲಿಸುತ್ತಾನೆ, ಹಾಗೆಯೇ 
ಸೌಂದರ್ಯದ ಕೃಪಾದೃಷ್ಟಿ ನನ್ನ ದುಃಖಗಳನ್ನೆಲ್ಲ ಇಲ್ಲವಾಗಿಸುತ್ತದೆ. 


ಈಗ ಕೂಡುವುದು ಹೇಗೆ, ಹೇಗೆ ಮಾತಾಡುವುದು ? 
ಎಂಬ ಪ್ರಶ್ನೆಯೇ ಇಲ್ಲ ; 
ಶಬ್ದಗಳು ಉಸಿರನ್ನೇ ಹಾಳುಗೊಳಿಸಿರುವಾಗ 
ಇನ್ನೇನು ಹೇಳುವುದು ? 

65 


ನಿನ್ನೆ ದುರಿಗೆ “ ಜೀಯಾ” ಎಂದು ಕುಳಿತಿರುವ ನಾನು, 
ಮಾತನಾಡಲೋ ಬೇಡವೋ ಎಂದು ಯೋಚಿಸುವ ನೀನು ; 
ಈ ಅವಸ್ಥೆಯಲ್ಲಿ, ಹೇಗೆ - ಈ ನಮ್ಮಗಳ ಹೊಂದಾಣಿಕೆ ? 


ಪ್ರೇಯಸಿಗಳ ವರ್ತನೆಯೇ ಹೀಗಾದರೆ 
ನೀನೇ ಹೇಳು, ಅವರ ಪೂಜಿಸುವವರ ಗತಿ ಏನು ? 


ಕನ್ನಡಿಯಲ್ಲಿ ಪ್ರತಿಬಿಂಬ ನೋಡಿಯೇ 
ಜಗಳಕ್ಕೆ ಸಿದ್ದಳಾಗುವ ನೀನು, 
ಊರಲ್ಲಿ ಒಬ್ಬಿಬ್ಬರು ನಿನ್ನ೦ಥವರೇ ಇರಲು 
ಅವರ ಗತಿ ಏನು ? 


ಹೌದು! ದೈವಭಕ್ತಳಲ್ಲ ಅವಳು, ಹೋಗಲಿ ಅವಳು ವಂಚಕಳೆ ಸರಿ 
ಯಾರಿಗೆ ತಮ್ಮ ಧರ್ಮ , ನಿಷ್ಟೆ ಪ್ರಿಯವಾಗಿವೆಯೋ 
ಅವರು ಅವಳ ಓಣಿಯಲ್ಲೇಕೆ ಹೋಗಬೇಕು ? 


ನಿನ್ನ ಮುಂಗುರುಳು ಯಾರ ಭುಜದ ಮೇಲೆ ಬೀಳುವವೊ 
ಸುಖ ನಿದ್ರೆ , ಪ್ರಸನ್ನ ಚಿತ್ರ , ಸೌಖ್ಯದ ಮಧುರರಾತ್ರಿ 
ಇವೆಲ್ಲವೂ ಅವರ ನಿತ್ಯ ಸೊತ್ತು ! 


ಯಾವ ತಪ್ಪಿಗಾಗಿ ನಾನು ನಿನ್ನ ಕೈಯಲ್ಲಿ 
ಯಾತನೆ ಪಟ್ಟಿದ್ದೇನೆಂದು, ಮತ್ತೆ ಮತ್ತೆ ನನ್ನ , ಕೇಳಬೇಡ. 
ನನ್ನ ಹೃದಯವನು ನೀನು ಕೆದಕಬೇಡ; 
ಹುಗಿಯಲಾಗಿದೆ ಬೆಂಕಿಯನ್ನೆ ಅಲ್ಲಿ ! 


ಅವಳಲ್ಲಿ ಆಳವಾದ ಭಾವನೆಗಳಿಲ್ಲ, 
ಆದರೂ ಅವಳು ಪ್ರಿಯತಮೆ ; 
ಹರಿವ ಚಲನೆಯನ್ನು , ಮದ್ಯದಿಂದ ಸೂಸಿಬರುವ 
ಸೊಬಗನ್ನು ಕುರಿತು ಮಾತನಾಡೋಣ. 

66 


ವಸಂತ ಬರುತ್ತದೆ, ಆದರೆ ಕಲಕಾಲ ಮಾತ್ರ ; 
ಅದರೂ ಅದು ವಸಂತ. 
ಹಸಿರು ಹುಲ್ಲುಗಾವಲನ್ನು , ಮೃದುಮಧುರ 
ತಂಗಾಳಿಯನ್ನು ಕುರಿತು ಮಾತನಾಡೋಣ. 


ಅವಳು ನನ್ನೆಡೆ ಬರುವ ಸುದ್ದಿ ಬಲುಹಬ್ಬಿದೆ 
ಆದರೆ , ಇಂದ ಮನೆಯಲ್ಲಿ ಹಾಸ ಚಾಪೆಕೂಡ ಇಲ್ಲ ! 


ಈಗ ಇಲ್ಲ, ಮತ್ತಿಲ್ಲವೆನ್ನುವಂತೆ ಆಶೆ ಅಲ್ಲಿ ಇಲ್ಲಿ ವ್ಯಾಪಿಸಿದೆ 
ಸಾವು ಇರದಿರೆ, ಬದುಕಿನ ಸಿಹಿ ನಾವು ಅರಿಯುತಿರಲಿಲ್ಲ. 


ಹಗಲು ರಾತ್ರಿಯನ್ನದೆ ನನ್ನ ಪ್ರೇಯಸಿಯ ವಿಚಾರದಲ್ಲಿ ಮೈ ಮರೆತಾಗ 
ಆ ಚಿಂತೆಯಿಂದ ಬಿಡುಗಡೆ ಹೊಂದಲು ಹಾತೊರೆಯುತಿರುವೆ. 


ಸಂಕೋಚವಿರದ ನನ್ನೆಡೆಗೆ ನೇರವಾಗಿ ನೋಡು 
ಆಶೆಯನು ತಾಳ್ಮೆಯನು ಗೇಲಿಮಾಡುವ 
ವಚನಬದ್ಧವಲ್ಲದ ನೋಟ ಬೇಡ. 


ಬೆಳಕು, ಕಣ್ಣು , ಹೃದಯಗಳಿಂದ 
ಹೊರ ಹೊಮ್ಮುತಿದೆ, 
ಪ್ರೇಮಿಗಳ ಸಂಗಮ ದೀವಳಿಗೆಯ ಹಬ್ಬ . 


ಕಪಟ, ನಿಷ್ಕಪಟ, ಜಾಗೃತಿ, ಅಜಾಗೃತಿ ಏನೇ ಇರಲಿ 
ಮುಚ್ಚಿದ ಸುಂದರ ನೇತ್ರಗಳು ನನಗೆ ನಿರಾಶಾದಾಯಕ. 


ಒಂದು ಸುಖಕರ ನೋಟವಾದರೆ ಸಾಕು ; 
ಅದರ ಜ್ವಾಲೆಯಲ್ಲಿ ನಾನು ಮೇಣಬತ್ತಿಯಂತೆ ಕರಗುತ್ತೇನೆ. 
ಸೌಂದರ್ಯ ತನ್ನ ಆರಾಧಕರಿಗೆ ಮಾತ್ರ 
ಶೃಂಗಾರಗೊಂಡು ಕಾಣಬೇಕಿಲ್ಲ ! 

67 


ಅವಳು ಸೌಂದರ್ಯದ ನಾಡು, 
ಅಲ್ಲಿ ತಿರುಗಾಡುವುದೇ ಹರ್ಷೋನ್ಮಾದ ; 
ಈ ಹರ್ಷಕ್ಕಾಗಿ ನಾನು ಎಲ್ಲ ಮದ್ಯದಂಗಡಿಗಳ ತೊರೆಯಲು ಸಿದ್ದ , 
ಏಕೆಂದರೆ ಮದಿರೆಯೇ ಅವಳ ಕಣ್ಣಿನ 
ಹೊಳಪನ್ನು , ತೀಕ್ಷ್ಯತೆಯನ್ನು ಶ್ಲಾಘಿಸುತ್ತದೆ! 


ಅವಳು ತನ್ನ ಹೆಮ್ಮೆಯ ಸೌಂದರ್ಯ ಖಡದಿಂದ 
ನನ್ನನು ಅರಿಯಬೇಕೆಂದು ಯೋಚಿಸಿದ್ದಾಳೆ ; 
ಪ್ರೇಮಯಾತನೆಯಿಂದ ಬೇಗುದಿಗೊಂಡ ನನ್ನ ಹೃದಯ ಕರಗಿರಲು, 
ಖಡ್ಗವು ತೀಕ್ಷ್ಯವಾದರೆ ಅವಳ ನಸುನೋಟ ಇನ್ನೂ ತೀಕ್ಷ್ಯವಾಗಿತ್ತು . 


ದುಃಖಭರಿತ ಕಪ್ಪು ನೇತ್ರಗಳು ಮುಚ್ಚಿದಾಗ 
ಇನ್ನೂ ದುಃಖಪೂರ್ಣವಾಗುವಂತ, 
ಉಪೇಕ್ಷೆ ಯ ಆಚ್ಛಾದನೆಯಲ್ಲಿ ಸೌಂದರ್ಯ 
ಇನ್ನೂ ಮಹತ್ತಾಗುತ್ತದೆ. 


ನಿಗ್ರಹವುಳ್ಳ ವಿನಮ್ರತೆ 
ಗೌರವದ ಪ್ರಪಂಚಗಳನು ಪ್ರತಿಬಿಂಬಿಸುತಿದೆ ; 
ಚಾಡಿಕೋರನೋಟದಲಿ ಕೋಪದ ಮಲ 
ಯಾವುದೆಂಬುದನು ಬಲ್ಲಿ ನಾನು ! 


ಅವಳು ನನ್ನ ನು ಕೈದಿಯಾಗಿಸಿ ನಿರ್ದಯತೆತೋರುತಿಹಳು 
ಅವಳ ಮೋಹಕ ಸುಳ್ಳು , ಪ್ರೇಮಭಾಷೆ ಚೂರಾಗುವುದು 
ಇದು ನನಗೆ ಗೊತ್ತಿಲ್ಲ ಎಂದೇನು ಅಲ್ಲ . 


ಬಂಧನದಲ್ಲಿರಿಸುವ ಪ್ರೇಯಸಿ ನೋಡುತ್ತ ಪ್ರತೀಕ್ಷೆಯಲ್ಲಿರುತ್ತಾಳೆ 
ಹೃದಯವನ್ನು ಭೇದಿಸುವ ದೃಷ್ಟಿ , ಚೆಲ್ಲುತ್ತಾಳೆ 
ಪರಿಶುದ್ದ ದೃಷ್ಟಿಗೆ ತನ್ನ ಆಶೆಯ ನಿರಾಕರಣ 
ಪಥ ಹುಡುಕುವುದು ಒಂದು ಹಿಂಗುರಿಯು. 

68 


ಕೇವಲ ಮೌನ ಮಾತ್ರ ನನ್ನ ಹೃದಯದ 
ಬಯಕೆಯನ್ನು ವ್ಯಕ್ತಗೊಳಿಸುವಾಗ, 
ಅವಳು ನನ್ನ ನು ಮೌನಿಯಾಗಿಸಿ , 
ಮತ್ತೆ ನನ್ನಿಂದ ಮಾತು ಬಯಸುತ್ತಾಳೆ! 


ನನ್ನ ಪ್ರೇಯಸಿಯ ಮುಖಚರ್ಯೆ 
ತನ್ನ ಕಾಂತಿಯನ್ನು ಪ್ರಕಟಗೊಳಿಸಿದೆ ; 
ಚಂದಿರನ ಮರೆಮಾಡುವ ಅವಳ ಕೇಶವು, 
ರಾತ್ರಿಯ ಕತ್ತಲಾಗಿದೆ ! 


ನನ್ನೆಡೆಗೆ ನಿನ್ನ ಗಮನವಿದೆಂದು ತಿಳಿಸುವ 
ಒಂದು ಶಬ್ದ , ಒಂದು ನಗು , ಒಂದು ಸಂಕೇತ ಸಾಕು 
ಅದು ನನ್ನ ಆಶೆಗಳ ಬೆಳಗಿಸುವುದು ; 
ನಾನಾಗ ಹರುಷದಲಿ ಕಂಪಿಸುವ ದೀಪಗಳ ಹೊತ್ತು ನಲಿವ ನಗರ ! 


ಮಾತಿಲ್ಲದೆಯೆ ನನ್ನ ಬಗ್ಗೆ ತವಕ, ಹಿತಾಸಕ್ತಿ , 
ಯೋಗಕ್ಷೇಮ ವಿಚಾರ ಮಾಡುತ್ತಾಳೆ, 
ನನಗೆ ಕೃತಜ್ಞತಾಭಾವವನು ಸಚಿಸಲೂ ಶಬ್ದಗಳ ಕೊರತೆ ! 


ನಾ ನಿಂದು ನನ್ನೆದೆಯ ದುಗುಡವನು ಪ್ರೇಯಸಿಗೆ 
ಹೇಳಲೆಂದೇನೋ ಹೋಗುತಿರುವೆ, 
ನಿಜ , ಹೊಗುತಿರುವೆನು ನಾನು, 
ಆದರೆ, ನನಗೇನೆ ಅಚ್ಚರಿ, ನಾನೇನು ಹೇಳುವೆನೊ ಅಲ್ಲ ! 


ಯಾರನ್ನಾದರೂ ನಾಶಪಡಿಸಲು, ಶಾಪವಾಗಿರುವ ಈ ಪ್ರೇಮವೇ ಸಾಕು , 
ನಿನ್ನ ಸ್ನೇಹ ಯಾರಿಗಿದೆಯೋ ಅವರಿಗೆ ದೈವ ವೈರಿಯಾಗಬೇಕಿಲ್ಲ. 


ನಾನು ಅವಳಿಗೆ ನನ್ನ ಹೃದಯ ನೀಡಿದ್ದೇನೆ, 
ಹೃದಯ ನೀಡಿರುವಾಗ ಈ ಶೋಕ ಸಂಗೀತ ಏಕಬೇಕು ? 
ಎದೆಯಲ್ಲಿ ಹೃದಯವೇ ಇಲ್ಲದಾದಾಗ, 
ಬಿನ್ನಹಕೆ ಬಾಯಲ್ಲಿ ನಾಲಗೆಯ ಬೇಡ! 

69 


ಅವಳು ತನ್ನ ಚಾಳಿ ಬಿಡದಿರೆ , ನಾನು ನನ್ನ ಮರ್ಯಾದೆ ಏಕೆ ಬಿಡಲಿ ? 
ನನ್ನೊಂದಿಗೆ ಮುನಿಸು ಏಕೆ ಎಂದು ಕೀಳನಾಗಿ ನಾನೇಕೆ ಕೇಳಲಿ ? 


ನಾನೀಗ ಇಲ್ಲದೆ ಇರುವುದರಿಂದ - 
ಒಲಿಸಿಕೊಳ್ಳಲು ನನ್ನ , ಸೌಂದರ್ಯ ಮುರುಕ ಮಾಡಬೇಕಾಗಿಲ್ಲ ! 
ಪ್ರೇಮಿಗಳಿಗೆ ಯಾತನೆ ನೀಡಿದವರು ಈಗ ವಿಶ್ರಾಂತಿಯಲ್ಲಿದ್ದಾರೆ, 
ಪ್ರಿಯತಮನಾಗುವ ಯೋಗ್ಯತೆ ಈಗ ಯಾರಿಗೂ ಇಲ್ಲ, 
ಪ್ರಿಯತಮೆಯ ನಯ , ನಾಜೂಕು, ಮುರುಕ - ಎಲ್ಲವೂ 
ಇಲ್ಲವಾದವು ನನ್ನ ಬಳಿಕ ! 


ಮೇಣಬತ್ತಿ ಆರಲು ಅದಕೆ ದುಃಖಸೂಚಿಸಲು ಏಳುವುದು ಹೊಗೆ; 
ನಾ ಸಾಯಲು ಪ್ರೇಮಜ್ವಾಲೆ ನಾ ಸತ್ರ ಸಂತಾಪದಲಿ ಕಪ್ಪು ವಸ್ತ್ರ ಧರಿಸಿತು ! 


ಪ್ರೇಮದಸೋಮರಸ ಕುಡಿವ ಧೈರ್ಯಶಾಲಿ ಇನ್ನು ಯಾರಿದ್ದಾರೆ? 
ನನ್ನ ನಂತರ " ಸಾಕಿ ' ಕೇಳುತ್ತಿದ್ದಾಳೆ, ಸುತ್ತಲೂ ನೋಡುತ್ತ 
ಮತ್ತೆ ಮತ್ತೆ ಈ ಮಾತ ಕೇಳುತ್ತಿದ್ದಾಳೆ! 


ನನ್ನ ಬಳಿಕ ಪ್ರೇಮ ಪರದೇಶಿಯಾದುದ ನೋಡಿ 
ನನಗೆ ಒತ್ತರಿಸಿ ಬರುತಲಿದೆ ದುಃಖ , 
ನನ್ನ ನಂತರ ಈ ಪ್ರೇಮದ ಮಹಾಪೂರ. 
ಯಾರ ಮನೆ ಹೊಗಬೇಕು ? 


ಆ ಅಗಲುವಿಕೆಯ ದುಃಖ , ಸುಖದ ಆ ಮಿಲನ ಈಗೆಲ್ಲಿ ? 
ಆ ಹಗಲು - ರಾತ್ರಿಗಳು , ಆ ವರ್ಷ - ಮಾಸಗಳು ಎಲ್ಲಿ ಈಗ ? 


ಪ್ರೇಮದ ನಯ ನಾಜೂಕತೆಯ ಬಗ್ಗೆ ಈಗ ಯಾರಿಗೆ ಕಾಳಜಿ ಇದೆ ? 
ಸೌಂದರ್ಯದ ವೀಕ್ಷಣೆಯ ಮಧುರ ಹವ್ಯಾಸ ಯಾರಿಗಿದೆ ಈಗ ? 


ನನ್ನ ಹೃದಯ ಅದೇ ಆಗಿಲ್ಲ . ನನ್ನ ಚಿತ್ರವೂ ಅದೇ ಆಗಿಲ್ಲ 
ನನ್ನ ಸೌಂದರ್ಯ , ಗುಳಿಬೀಳುವ ಗಲ್ಲ ಎಲ್ಲ ಕಳೆದುಕೊಂಡಿರುವೆ. 


70 


ಆ ಒಂದು ರೂಪದ ಕಾರುಣ್ಯ , ಆಕರ್ಷಕತೆಯ ಧ್ಯಾನವೇ 
ನನಗೆಉಷ, ಯೌವನದ ಉತ್ಸಾಹ ನೀಡಿತ್ತು . 
ಆದರೆ ಅದೆಲ್ಲ ಕಳೆದುಹೋಗಿದೆ - ಈಗ ! 


ನಿನ್ನ ಬಾಯಿ ಗುಲಾಬಿ ಮೊಗ್ಗಿನೊಲು 
ಎಂದು ದೂರದಿಂದಲೇ ತೋರಿಸದಿರು ; 
ನನಗೆ ಮುತ್ತು ಬೇಕು, ಅದರ ರುಚಿ 
ತಿಳಿಸಿ , ನೀಡು ಗುಲಾಬಿ ಅಧರಗಳ ! 


ಗೆಳೆಯರ ಕೂಟದಲಿ ಅವಳೆದುರು 
ಮೌನಿಯಾಗಿರದೆ ಇನ್ನೇನು ಮಾಡಲಿ ? 
ಅವಳ ವನಕೂಡ ನನಗೆ 
ಸುಮ್ಮನೆ ಕೂಡು ಎಂದೇ ಹೇಳುತ್ತಲಿದೆ ! 


ಎಚ್ಚರದಪ್ಪುವುದು ಹೇಗೆ ? ಎಂದು ಪ್ರೇಯಸಿ ಕೇಳೆ, 
ನಾನು ಎಚ್ಚರದಪ್ಪಿ ಹೋದೆ, ಆಗ ಗಾಳಿ ಹೇಳಿತು : 
ಎಚ್ಚರ ತಪ್ಪುವುದು ಹೀಗೆ - ಎಂದು ! 


ಪ್ರಾಣನೀಡುವ ಮದಿರೆಯ ಬಟ್ಟಲು ಕೈಗೆ ಬರೆ, 
ಕೈಯ ನರನರಗಳೆಲ್ಲ ಹೃದಯದೊಲು ಮಿಡಿದವು! 


ಮತ್ತೇರಿದ ಸಾಕಿ ಚಪಲಚಿತ್ತಳು, 
ನನ್ನ ಅಲ್ಪ ಆಶೆಗಳ ಹಾಗೆ, 
ಮದ್ಯದ ಉನ್ಮತ್ತ ಈ ವಿಚಿತ್ರ ಕಲ್ಪನಾಲೋಕದಲಿ 
ಇದನು ಕಟ್ಟುವ ಯತ್ನ ಅರ್ಥಶೂನ್ಯ ! 


ದೇವರ ಸಾಕ್ಷಾತ್ಕಾರ ಹಾಗು ದೈವೀ ವಿಚಾರಗಳ ಬಗೆಗೇ 
ನಾವು ಮಾತಾಡುವುದಿರಲಿ , ಆಗಲೂ ಕೂಡ ಮಧುಬಟ್ಟಲುಗಳ 
ಬಿಡುವ ಹಾಗಿಲ್ಲ - ನಾವು! 
* 

* 
ಅನ್ಯರು ಕಂಠತುಂಬ ಕುಡಿದು ಮತ್ತರಾಗಿರುವಾಗ 
ನಾನು ತೃಷೆಯಲ್ಲಿಯೇ ಮರಳುವುದೆಂದರೆ 


71 


ಏನೆಂಥ ಸೋಜಿಗ ! ಎಂಥ ದುಃಖದಾಯಕ ! 
ನಾನು ಸುರಾಪಾನ ಮಾಡುವುದಿಲ್ಲ ಎಂದು ಆಣೆಮಾಡಿದ್ದರೂ 
ತನ್ನ ಮಧುರತಮ ಕರ್ತವ್ಯ ಪರಿಪಾಲಿಸಲು ಏಕೆ ಮರೆತಳು ಸಾಕಿ ? 


ವಂಚಿತನ ನಿರಾಶೆ 
ಮದ್ಯದ ಪ್ರತಿಮೆಯನ್ನು ಹಿರಿದಾಗಿಸುತ್ತದೆ. 
ಕುಡುಕನಂತೆ ತೋರುವ ದಡಕೆ 
ತೆರೆಗಳು ಬಂದು ಅಪ್ಪಳಿಸುತ್ತವೆ ! 


ಗಾಳಿಯಲ೧ ಮದಿರೆಯ ಪ್ರಭಾವ 
ಉಸಿರಾಡಿಸಿದರೂ ಸಾಕು , ಕುಡಿದ ಅನುಭವ ನಮಗೆ! 


ನನ್ನ ಜೀವನದಲ್ಲಿ ಒಮ್ಮೆಯಾದರೂ 
ಈ ದೇಹವನು ಉತ್ಸಾಹದ ವಶ ಬಿಡಬೇಕು ; 
ಓ ! ಪ್ರೇಮ ತೀಕ್ಷ್ಯತೆಯೇ , 
ಪೂರ್ಣವ್ಯಕ್ತಿ ಮಾತ್ರ ಪಡೆಯಲು ಯೋಗ್ಯವಾದ 
ಮದ್ಯವನು ನನಗೆ ಕುಡಿಯಲು ಕೊಡು. 


ಕೆಲವರಿಗೆ ಕಡಿಮೆ ದಾಹ ! ಓ ! ಸಾಕಿ, 
ಇನ್ನು ಕೆಲವರು ಎಂದೂ ಸಾಕಷ್ಟು ಕುಡಿಯಲಾರದವರು ; 
ನೀನು, ಮದಿರೆಯ ನದಿಯಾದರೆ, 
ನಾನು ಮೈ ಮುರಿವ ದಡವಾಗಿ , ನಿನ್ನನು 
ಮತ್ತೆ ಮತ್ತೆ ಕುಡಿಯಲೆತ್ನಿ ಸುವೆ ! 


ತೃಷೆಯಿಂದ ಸಾವಪ್ಪಿದ ಬತ್ತಿದ ಅಧರಗಳೆ , 
ನಾನು ಬೇಗುದಿಗೊಂಡ ಯಾತ್ರಿಕರಿಗೆ ಮಂದಿರವಾಗಿದ್ದೇನೆ; 
ಸ್ವ ನಿರ್ಮಿತ ದುಃಖದ ಬಿಂಬವೆ, 
ಹೃದಯಗಳ ತೆರೆವ ದಾರಿ ಎನ್ನುವಂತೆ ನಾನು ಮುಗುಳ್ಳಗುತ್ತೇನೆ! 


ಮರಳಿ ಕರೆಯಬಹುದೆಂದು ಆಶಿಸಿ ಅಪರಿಚಿತ ಹೊರಟುಹೋದ, 
ಮಾತನಾಡುವವ ಮಾತನಾಡಲಾರದ ಒಂದು ಶಬ್ದ ನಾನು ; 


72 


ಒಡೆದುಹೋದ ಚೇತನದ ಪರಿಪೂರ್ಣ ಕನ್ನಡಿ ನಾನು, 
ದುಃಖದಿಂದ ತಲೆಬಾಗಿರುವವರ ಇಚ್ಛಾಶಕ್ತಿ ನಾನು ! 


ಚೆಲುವೆಯ ಮಧುರ ಮಾತುಗಳ ಮೋಹಕ್ಕೊಳಗಾಗಿ 
ಮೋಸಹೋದ ಹೃದಯದಂತೆ, ನಾನು ಸಂಪೂರ್ಣ 
ಅನುಮಾನಾಸ ದನು , ನಿರಾಶಾದಾಯಕನು ! 


ಉದಾಸೀನನಾಗಿ ತೋರಿದರೂ ಒಳಗೆ ದುಗುಡದಿಂದ ತುಂಬಿದ್ದೇನೆ, 
ಶರತ್ಕಾಲದಲಿ ಕ್ಷೀಣವಾಗಿ ಬಾಡಿದ ಹೂಗಳ ಮುಗುಳುನಗೆ, ನಾನಾಗಿದ್ದೇನೆ! 


ನನ್ನ ಬೇಡಿಗಳ ಕಳಚಲು ಹಾತೊರೆಯುತಿದ್ದೇನೆ, 
ಆದರೆ ಈ ಹುಚ್ಚು ನನ್ನ ಅಪಕೀರ್ತಿ ಹೆಚ್ಚಿಸಬಹುದೆಂಬ ಭೀತಿ! 
ಕ್ಷಣಿಕ ಬಿಡುಗಡೆಗಾದರೂ ವಿವೇಕ ನನಗೆ ಮಾರ್ಗದರ್ಶಕವಾದರೆ ವಿಹಿತ, 
ನಾನು ಲೋಕವವೀಕ್ಷಿಸಿ ಪರಿಕಿಸಿದಾಗ, ಸಹಜ ನಂಬುಗೆಯು 
ಎಲ್ಲ ಅನಿಷ್ಟಗಳ ಬಗೆಗೆ ದೈವವ ಜರಿವುದು ಕಾಣುತಿದೆ. 
ನನ್ನ ಮನಕ ಸ್ವಾರ್ಥದಿಂದ ಹಾಗೂ ಜಾಗರೂಕತೆಯಿಂದ ವೇದನಾಶೂನ್ಯತೆಯ 
ಸೃಷ್ಟಿಸಿಕೊಳ್ಳಲು ಸ್ವಾತಂತ್ರ್ಯ ನೀಡುವುದು ಮೇಲೆನಿಸುತ್ತದೆ; 
ಆದರೆ ನಾನು ಹಾಗೆ ಮಾಡಲಾರೆ , ನನ್ನ ಹೃದಯ ಜಡವಾಗಿದೆ, ತಣ್ಣಗಾಗಿದೆ. 
ನನ್ನ ಜೀವನ ವ್ಯರ್ಥ ನಿಟ್ಟುಸಿರಿನ, ಪ್ರತೀಕವಾಗಿ ಪ್ರತಿಬಿಂಬಿಸಲಿ , 
ಆಗ ಓ ! ದೇವರೆ, ತಿಳುವಳಿಕೆಯನ್ನು ತರುವ ನೋವಿನ ಮೂರ್ತಿ ನಾನು. 
ನನ್ನ ಪ್ರಪಂಚ ಕನಸಿನ ಕಡಲಾಗಿರಲಿ, 
ಅದ್ಭುತ ಆಶ್ಚರ್ಯಗಳಿಗೆ ಕೊನೆಯಿಲ್ಲದ ಅದರ ತೀರದ ಮೇಲೆ 
ನಿಲ್ಲುವೆನು ನಾನು ! 


- 


S . 


ಶುದ್ದ ದೀನತೆ : 
ಭಿಕ್ಷುಕನ ಕೈ ಬಡತನದ ರೇಖೆಯನು ಅಳಸಿಹಾಕಲು ಹೊರಚಾಚಿದೆ ; 
ಎಲ್ಲ ಬತ್ತಲೆ ಇರಲು ಚಿ೦ದಿ ಅರಿವೆಯ ಕನಸು ಕಾಣುವಾಗ , 
ಉನ್ಮಾದಾವೇಗ ಅದರ ಮೇಲೆವ್ಯರ್ಥರೋಷ ಕಾರುತಿದೆ ! 


ನಿರ್ಲಜ್ಜ ಆಶ್ಚರ್ಯ ಹಾಗೂ ಪಶ್ಚಾತ್ತಾಪಗಳನು 
ಹಿಂದುಳಿಸುವ ವಿಧಿಯ ಇಂದ್ರಜಾಲದ ಮಿಥ್ಯಾ ಸಂತಾನ 
ಮಹತ್ವಾಕಾಂಕ್ಷೆಯ ಉದಯಿಸುವ, ಮಿನುಗುವ, ಮತ್ತೆ 
ಮಾಯವಾಗುವ ನಕ್ಷತ್ರಗಳು ! 

73 , 


ಹುಚ್ಚು , ಕೇವಲ ಒಂದು ವಿಚಿತ್ರ ಕಲ್ಪನೆ, ಆತ್ಮಾರ್ಪಣೆ ವ್ಯರ್ಥ ; 
ಶಕ್ತಿ ಗುಂದಿದ ರೆಕ್ಕೆಗಳು, - ಅಸ್ತಿತ್ವ ವಿಹೀನ - ಪ್ರಶಾಂತ 
ಶೂನ್ಯತೆಯಲ್ಲಿ ಗರಿಗೆದರಿ ಹಾರಲು ಅಡೆತಡೆಯ ಒಡ್ಡುತಿವೆ ! 


ಸ್ವಾಭಾವಿಕವಾಗಿ ಎಲ್ಲರೂ ಅಪರಿಚಿತರೇ ! 
ಮನುಷ್ಯರು ತೆರೆಗಳಂತೆ ಕೂಡುತ್ತಾರೆ, ಬೆರೆಯುತ್ತಾರೆ, ಅಗಲುತ್ತಾರೆ. 
ಮೇಯುವ ಜಿಂಕೆಗಳ ತಂಡ ಚದುರುವ ಪರಿ ಇದು ; 
ಸ್ನೇಹಕೊಂಡಿ ಕೂಡುತ್ತವೆ, ಮುರಿಯುತ್ತವೆ, 
ಪ್ರೇಮ ಬಂಧನದಲ್ಲಿ ಸಿಕ್ಕವರ ಪಾಡು - ಗೋಳು! 


ಹಾರಬೇಕೆಂದು ಛಲ ತೊಟ್ಟಿರುವ ಪಕ್ಷಿ ನಾನು, 
ನನ್ನ ಸಂಪೂರ್ಣ ಜಗತ್ತೆಂದರೆ ಸೆರೆಮನೆಯ ಸಣ್ಣ ಇಕ್ಕಟ್ಟಾದಕೋಣೆ, 
ಸ್ವಚ್ಛಂದ ಬಯಲ ಗಾಳಿಗಾಗಿ ಹಂಬಲಿಸಿ 
ಹೃದಯದಲಿ ರಕ್ತಸ್ರಾವವಾಗಿ ಸಾಯಬೇಕಾಗಿದೆ - ನಾನು ! 


ಪರಿಸ್ಥಿತಿಯ ಕಲ್ಲಿನೇಟಿನಿಂದ ತಲೆ ಹೋಳಾಗಿದೆ 
ವಿನೋದಸ್ವಭಾವ ಕುಂದಿ, ದುಃಖದ ಭಾರದಿಂದ ಕುಸಿದಿರಲು 
ಯಾವ ಗೌರವ ಮಡಿಬಂದೀತು ಮನುಜನಿಗೆ ? 


ನಾನೊಂದು ಬಯಕೆಗಳ ಉದ್ಯಾನ; 
ಹೂವುಗಳನ್ನು ಎತ್ತಿ ಕೊಳುವಂತೆ , 
ಸೌಂದರ್ಯದ ದರ್ಶನಗಳನೂ ಎತ್ತಿಕೊಳುವೆ. 
ಸಾವಿರ ಗೀತಗಳ ಪಾಡುವ ಬುಲ್ ಬುಲ್ ನಾನು, 
ಕಟುವಾದ ನುಡಿ ನಿಯಮದಿಂದ ಕಟ್ಟಿದೆ ನನ್ನ ನಾಲಗೆಯು, ಅಯ್ಯೋ ! 


ಸರಪಳಿ ಝುಣ ಝಣ ಎಂದು ಮಾತ್ರ ನುಡಿಯಬಲ್ಲುದು, 
ತೃಪ್ತನಾಗಿರು - ನಿನ್ನ ಸತ್ವ ಹಾಗೂ ಪ್ರತಿಫಲವೆಂದರೆ - ನಿನ್ನ ಶೋಕ! 


ಪ್ರೇಮದಿಂದ ನಾನು ಗಳಿಸಿದುದು ಆಶಯ ವಿನಾಶ 
ಹೃದಯ ಹೃದಯದ ಬೆಸುಗೆ - ಮಾತಿರದ 
ದುಃಖಿತ, ಅಧರ ಅಧರದ ಬೆಸುಗೆ ! 


74 


ಗುಗಳೆದ್ದ ಪಾದಗಳು ನನ್ನ ಹೃದಯದ ಮೇಲೆ 
ಚಲಿಸಿದಂತೆ ಭಾಸವಾಗುತಲಿದೆ ! 
ನೋವಿಗೆ ರೂಢಿಯಾದ ನನಗೆ, ದಾರಿಯಲ್ಲಿ ಮುಂಬರುವ 
ಕಷ್ಟದ ಭೀತಿ ಇನ್ನೆಲ್ಲಿ? 


* ಅಸದ್ , ವಿನಾಶಕ್ಕೆ ಸಾವಿರ ಸಲ ತುತ್ತಾಗಿದ್ದಾನೆ, 
ಭೂಮಿಯ ಮೇಲಿನ ಜ್ವಾಲೆಯ ವೈಭವಕ್ಕೆ ಕೀಟ ಬಲಿ ! 


ನೇತ್ರ , ಎಂದೂ ಇರಲಾರದ ವಸ್ತುಗಳನ್ನು ಸೃಷ್ಟಿಸುವ ಕುಶಲ ಕಲೆಗಾರ, 
ಈ ಲೋಕ ಜನಭರಿತವಾಗಿರಲಿ, ನಿರ್ಜನವಾಗಿರಲಿ . 
ಇದೊಂದು ಮರಳುಗಾಡು , ಶ್ರೀಮಂತವಾಗದು ಇಲ್ಲಿ ಬದುಕು ! 


ವೇದನಾಶೂನ್ಯತ 
ಮನಸಿಗೆ ವಿರಾಮವನು, ಶಾಂತಿಯನ್ನು ನೀಡುತ್ತದೆ, 
ಈ ಜಾಗ್ರತ ಪ್ರಪಂಚದ ಸ್ವಪ್ಪ ಪಿಶಾಚಿಯಿಂದ ಬಳಲುವುದಕಿಂತ 
ಅದರ ತೊಡೆಯ ಮೇಲೆ ಕನಸುರಹಿತ ನಿದ್ರೆ ಹೋಗುವುದೇ ಲೇಸು ! 


* 


ಎಲ್ಲ ನೇತ್ರಗಳು ಬಯಕೆಯ ನಿರರ್ಥಕತೆಯ ಪ್ರತಿಬಿಂಬಿಸುತಿವೆ, 
ಪ್ರಪಂಚವು ಸಂತಸದ ಸಿರಿಯನು ಹರಡಿದ ರತ್ನಗಂಬಳಿ ; 
ನಗೆಯ ಸದ್ದು ಭೂ -ಮೊಮಗಳನು ವ್ಯಾಪಿಸಿದೆ. 


ಬದುಕು ತನ್ನ ನು ತಾನೆ ಮಾರಿಕೊಳ್ಳುವ ರೀತಿ ವಿಕೃತವಾಗಿದೆ, 
ಪೇಟೆಯಲ್ಲಿ ಪ್ರತಿಸಲವೂ ಹೃದಯದ ಬೆಲೆ ಇಳಿಯುತಲಿದೆ ; 
ಆದರೆ , ಏರುತ್ತಲೇ ಇದೆ ಕಹಿನಗೆಯ ಬೆಲೆ ಮಾತ್ರ ! 


ಬದುಕಿನ ಕಾರಾಗೃಹದಲಿ ಬಂಧಿತರು ನಾವು, 
ಬೆಣಚುಕಲ್ಲಿನಲ್ಲಿ ಹುದುಗಿರುವ ಬೆಂಕಿಕಿಡಿಗಳಿಗೆ 
ಸ್ವಾತಂತ್ರ್ಯ ಎಂದರೇನು ? 

75 


ನಾನು - ಮುಂಬೆಳಕಿನ ಕಾಲದಲ್ಲಿ 
ಮೇಣಬತ್ತಿಯ ಮಿಣುಕು - ಬೆಳಕು ! 
ನನ್ನ ಜೀವನದ ನಿರರ್ಥಕತೆಯ 
ದ್ಯೋತಕದ ದುಃಖಪೂರಿತ ಕಂಪನ ! 


00 


ತನ್ನ ನಿರಾಶೆಯಲ್ಲ ' ಅಸದ್ , ಸಾಕಿಯನು ತೊರೆದ, 
ಆತ್ಮಾಭಿಮಾನಿ - ನದಿ ದಾಟುವಾಗಲೂ ಬಾಯಾರಿಕೆ 
ಆರಿಸಿಕೊಳ್ಳದೆ ನಡೆದ ! 


ಪ್ರೇಮ ನನ್ನ ಸರ್ವನಾಶಮಾಡಿದೆ 
ಅದರಿಂದಾಗಿ ನಾನು ಲಜ್ಜಿತನಾಗಿರುವೆ , 
ಈಗ ಕಟ್ಟುವ ಆಶೆ, ಅದನೊಂದು ಉಳಿದರೆ , 
ಮತ್ತೇನೂ ಉಳಿದಿಲ್ಲ ! 


ಪ್ರೇಮದ ವಿರಹದುಃಖದಿ ಸುರಿಸಿದ ಕಣ್ಣೀರು 
ನನ್ನ ಮನೆಯ ವಿನಾಶ ಬಯಸುತಲಿದೆ ; 
ಮನೆಯ ಬಾಗಿಲು - ಗೋಡೆಗಳಿಂದಲೂ ನುಗ್ಗಿ 
ಮನೆ ಹಾಳಾಗಿದೆ ಎಂಬುದು ತೋರುತಲಿದೆ ! 


ನನ್ನ ಸೃಷ್ಟಿಯೊಂದಿಗೆ ಹಾಸದ ಬೀಜಾರೋಪಣೆಯೂ ಆಯ್ತು , 
ಹೇಗೆಂದರೆ 
ಕೂಡಿಸಿಟ್ಟಿ ಬೆಳೆಯನು, ನಾಶಮಾಡುವ ಸಿಡಿಲಿನ ಚಿಹ್ನ 
ಒಕ್ಕಲಿಗನ ಬಿಸಿರಕ್ತಕೆ, ಗೊತ್ತಾಗುವ ಹಾಗೆ! 


ಹಾಳಾಗಬೇಕಿತ್ತು ಈ ಲೋಕಎಷ್ಟೋ 
ಮರುಭೂಮಿ ಅವಶೇಷ ತರಿಸುತ್ತಿದೆ ನನಗೆ 
ನನ್ನ ಮನೆ ನೆನಪ ! 


ಜೀವನದ ಆಶೆಗಳ ನೋವು ಹೊತ್ತುಕೊಂಡು 
ಹೋಗುತಿರುವೆ ನಾನು ; 
ನಾನು ಆರಿದ ದೀಪ, 1 ಮಹಫಿಲ್ 1ದಲಿ ಕುಳಿತು 

ಸುಖಪಡುವ ಯೋಗ್ಯತೆಯು ನನಗಿಲ್ಲ ಇನ್ನು ! 
1 _ 1 ಸಭೆ, ಸಂತೋಷಕೂಟ, ( ಅನುವಾದಕ) 


76 


ಪ್ರೇಯಸಿಯ ಕೂಡಬೇಕೆನ್ನುವ ಆಶೆ ಕೂಡ, 
ನನ್ನ ಈ ಹೃದಯದಲ್ಲಿ ಉಳಿದಿಲ್ಲ ; 
ಅವಳ ನೆನಪು ಕೂಡ ಮಾಸಿ ಹೋಗಿದೆ, 
ನಾ ನೀಗ, ಎಲ್ಲವೂ ಸುಟ್ಟು ಬೂದಿಯಾದ ಮನೆ? 


ನಿರಾಶೆ ಹೇರಿದೆ ನನ್ನ ಮೇಲೆ ಇಂದು ಮೃತ್ಯು ನಿಶ್ಚಲತೆ ; 
ನಾನೇ ಅಸೂಯೆ - ನನ್ನ ಪ್ರೇಯಸಿಯನು ಕಾ೦ಬ ನನ್ನಾಸೆಗೆ ! 


ಅತುಲ್ಯವಾದ ವೈಭವದಿಂದ ಕೂಡಿದ ನೀನಲ್ಲದೆ 
ಈ ವಿಶ್ವ ಇನ್ನೇನೂ ಅಲ್ಲ ; 
ಸೌಂದರ್ಯ ತನ್ನ ನೆ ನೋಡಿ ಪಡುವ ಆನಂದದಿಂದಾಗಿಯೇ 
ನಾವು ಬದುಕಿದ್ದೇವೆ. 
ಜೀವನವನು ಉಪಭೋಗಿಸಲು ಹಾಗೂ ಅರಿಯಲು 
ಒತ್ತಾಯ ಮಾಡುವ ಬದಲು , ಜೀವನದ ದೃಶ್ಯವನೋಡಲು 
ಒತ್ತಾಯಿಸುವುದು - ಇದೆಂಥ ಹೃದಯಹೀನತೆ ! 
ಶರೀರ ಹಾಗೂ ಆತ್ಮ ಏನೂ ಅಲ್ಲ ಎಂದಾಗ, 
ವಸ್ತುಗಳಿಗಾಗಿ ಅಭಿಲಾಷೆಪಡುವುದು ಅದೆಂಥ ಹೇಯ ! 
ಜೀವನ ಮತ್ತು ಮರಣದ ರಾಗದ ಆರೋಹಣ ಅವರೋಹಣ 
ಕೇವಲ ಆಕ್ರಂದನ ! 
ಸಮಚಿತ್ರ ಹಾಗೂ ಚಿತ್ತ ವಿಕಲತೆ 
ಇವುಗಳಲಿ ಭೇದ ಕಲ್ಪಿಸುವುದು ಬಾಲಿಶ ವಿವೇಚನೆಯು ; 
ಮೂರ್ಖತನ -ವ್ಯರ್ಥ, ಜ್ಞಾನದ ಗರ್ವ ; 
ಪ್ರಾರ್ಥನೆ, ಉಪವಾಸ ; ಎಲ್ಲವೂ ಶುಷ್ಕ ! 
ಬುದ್ದಿಮಾಂದ್ಯವ ತರುವ, ಬಟ್ಟಲದ ತಳವಲುಳಿದ 
ಮದಿರೆಯೆ , ನಮ್ಮಗಳ ಈ ಲೋಕ- ಆ ಲೋಕ! 


ಆಕರ ಗ್ರಂಥಗಳು 
ಇಂಗ್ಲಿಷ : 
೧. ಇಂಟರ ಹೈಟೆಷನ್ಸ್ ಆಫ್ ಗಾಲಿಬ್ಜೆ . ಎಲ್ . ಕೌಲ, ಆತ್ಮಾರಾಮ ಆಂಡ್ ಸನ್ಸ್ , 

೧೯೫೭ . 
೨. ಗಾಲಿಬ್ - (ಎ ಕ್ರಿಟಿಕಲ್‌ ಅಪ್ರಿಸಿಯೇಷನ್ ಆಫ್ ಹಿಜ ಲೈಫ್‌ ಆ್ಯಂಡ್‌ ಉರ್ದು 
- ಪೊಯಿಟ್ರಿ ), ಡಾ . ಸಯ್ಯದ್ ಅಬ್ದುಲ್ ಲತೀಫ್ , ಹೈದರಾಬಾದ, ಡೆಕನ್ , ೧೯೨೯ . 
೩ . ದಿ. ಇಂಡಿಯನ್ ಮುಸ್ಲಿಮ್ಸ್ - ಎಂ . ಮುಜೀಬ, ಜಾರ್ಜ ಅಲೆನ್ ಆಂಡ್ ಅನವಿನ್, 

ಲಂಡನ್ , ೧೯೬೭. 
೪. ಫೇಮಸ್ ಉರ್ದು,ಪೋಯಟ್ಸ್ ಆ್ಯಂಡ್ ರೈಟರ್ ಅಬ್ದುಲ್ ಖಾದಿರ್ , ನ್ಯೂ ಬುಕ್ 
- ಸೊಸೈಟಿ, ೧೯೪೭. 
೫. ಎ ಹಿಸ್ಟರಿ ಆಫ್ ಉರ್ದು ಲಿಟ್ರೇಚರ್ -ಮಹ್ಮದಸಾದಿಕ್ , ಆಕ್ಸ್ ಫರ್ಡ ಯೂನಿವರ್ಸಿಟಿ 
- ಪ್ರೆಸ್, ಲಂಡನ್ , ೧೯೬೪ . 
೬ . ಎ ಹಿಸ್ಟರಿ ಆಫ್ ಉರ್ದು ಲಿಟ್ರೇಚ‌ - ರಾಮಬಾಬುಸನಾ, ರಾಮನಾರಾಯಣ 

ಲಾಲ , ಅಲಹಾಬಾದ, ೧೯೨೭. 
೭, ಸೆಲೆಕೊಡ್ ವರ್ಸಸ್ ಆಫ್ ಮಿರ್ಜಾಗಾಲಿಬ್ - ಸೂಫಿಯ ಸದುಲ್ಲಾಹ, ಡಾರವೆನ್ 

ಫನಲಾಯ ಸಂನ್ , ಲಂಡನ್ , ೧೯೬೫. 


ಉರ್ದು : 
೧ . ವಂಕತೀಬ- ಏ - ಗಾಲಿಬ್ - ಮೌಲಾನಾ ಇನ್ನಿಯಾಜ ಅರಷಿ, ೧೯೩೭ . 
೨. (1) ಅಹವಾಲ - ಏ- ಗಾಲಿಬ್ (ಲೇಖನಗಳ ಸಂಗ್ರಹ) - ಡಾ . ಮುಕ್ಕಾರುದ್ದೀನ ಆರು , 

೧೯೫೬, 
( II ) ನಖ - ಏ - ಗಾಲಿಬ್ (ಲೇಖನಗಳ ಸಂಗ್ರಹ) - ಡಾ . ಮುಕ್ತಾರುದ್ದೀನ ಆರು , 

ಅಂಜುಮನ್ ತರ್ಖಿ - - ಉರ್ದು, ಅಲಿಗಢ , ೧೯೫೬ . 
೩ ಮುತಾಲಾ- ಏ -ಕಲಾಮ - ಏ - ಗಾಲಿಬ್ -ವಿರ್ಜಾ ಜಫರ ಅಲಿಖಾನ್ , ಅಸಾರ ದಾನಿಷ 

ಮಹಲ್ , ಲಖನೌ , 
೪. ಅದಬಿ ಖುತುತ- ಏ- ಗಾಲಿಬ್ ಮಿರ್ಜಾ ಮಹ್ಮದ ಅಸ್ಕಾರಿ, ಇದಾರ ಫರೋಘ - - 

ಉರ್ದು, ಲಖನೌ , ೧೯೬೪ , 


೫ . ನಾದಿರಾತ- ಏ- ಗಾಲಿಬ್ - ಅಫಾಕ್ ಹುಸೇನ ಅಫಾಕ್ , ಇದಾರಾ- ಏ- ನಾದಿರಾತ, 

ಕರಾಚಿ, ೧೯೪೯. 
೬ . ಮಿರ್ಜಾ ಗಾಲಿಬ್ ಕೀ ಶೋಖಿಯಾ -ಮಲಾನಾ ಅಬ್ದುಲ್ ಬಾರಿ , ಅಸಿ, ಮಕ್ತಾಬಾ 

ದೀನ- ಓ - ದುನಿಯಾ, ಲಖನೌ , ೧೯೬೫ 
೭. ಆಬ - ಏ - ಹಯಾತ್ - ಮೌಲಾನಾ ಮಹ್ಮದ ಹುಸೇನ ಆಕ್ರೋದ, ಲಾಹೋರ, ೧೨ ನೇ 

ಆವೃತ್ತಿ . 
೮. ಮಹಾಸಿನ- ಏ-ಕಲಾಮ - ಏ - ಗಾಲಿಬ್ - ಡಾ . ಅಬ್ಬು ರೆಹಮಾನ್ , ಬಿಜನೋರಿ, 

ಅಂಜುಮನ್ ತರ್ಖ - ಏ-ಉರ್ದು, ಅಲಿಗಡ, ೧೯೫೨. 
೯ . (I) ಕುಲಿಯಾತ- ಏ - ಗಾಲಿಬ್ ( ಫಾರಸಿ) - ಅಸದುಲ್ಲಾ ಖಾನ್ , ' ಗಾಲಿಬ್ ', ಮತ್ಯಾ 

ನವೆಲ್ ಕಿಶೋರ, ಲಖನೌ , 
( II) ದಿವಾನ- ಏ - ಗಾಲಿಬ್ (ಉರ್ದು) ಸಂ - ಮೌಲಾನಾ ಇಮ್ಮಿಯಾಜ ಅಲಿಖಾನು 


ಅರ್ಷಿ, 
(III) ಉಗ- ಏ- ಹಿಂದಿ ( ಪತ್ರಗಳು) - ಅಸದುಲ್ಲಾ ಖಾನ್ ' ಗಾಲಿಬ್ , ಮತ್ಸಾ ನೆವೆಲ್ 
ಕಿಶೋರ, ಕಾನಪೂರ, ೧೯೧೩, 
(IV ) ಉರ್ದು- ಏ- ಮು ಅಲ್ಲಾ ( ಪತ್ರಗಳು) - ಅಸದುಲ್ಲಾ ಖಾನ, ' ಗಾಲಿಬ್ ', 

ಮೊಫಿದ್ - ಏ-ಅಮ್ ಪ್ರೆಸ್‌, ಆಗ್ರಾ , ೧೯೧೪ . 
೧೦ . ಯಾದಗಾರ- ಏ - ಗಾಲೀಬ್ - ಮೌಲಾನಾ ಅಲ್ತಾಫ್ ಹುಸೇನ, ( ಹಾಲಿ ', ನಾವಿ, 

ಪ್ರೆಸ್ , ಕಾನಪೂರ, ೧೮೯೭ , ಮತ್ತು ಮಜಲಿಸ- ಏ- ತರ್ಗ- ಏ- ಅದಬ್ , ಲಾಹೋರ, ೧೯೬೩ 
೧೧ . (1) ಅಸಾರ- ಏ- ಗಾಲಿಬ್ ಶೇಖ ಮಹ್ಮದ್ , ಇಕರಾಮ , 

(II) ಹಯಾತ- ಏ- ಗಾಲಿಬ್ ಶೇಖ ಮಹ್ಮದ್, ಇಕರಾಮ್ , ಫಿರೋಜ ಸನ್ಸ್ , 
ಲಾಹೋರ, ೧೯೩೬ . 

( III) ಗಾಲಿಬ್ ನಾಮಾ- ಶೇಖ ಮಹ್ಮದ್, ಇಕರಾಮ್ , 
೧೨. ಅಫ್ಘಾರ- ಏ - ಗಾಲಿಬ್ಖ ಲಿಫಾ ಅಬ್ದುಲ್ ಹಕೀಮ, ಮಕ್ಬಾ ಮುಯಿನುಲ್ ಅದಮ್ , 

ಲಾಹೋರ, ೧೯೫೪ . 
೧೩ . ಗಾಲಿಬ್ ( ಆರಂಭದ ಕಾಲ) - ಡಾ . ಖುರ್ಷಿದುಲ್ ಇಸ್ಲಾಂ, ಅಂಜುಮನ ತರ್ಖ-ಏ 

ಉರ್ದು, ಅಲಿಗಡ, ೧೯೬೦. 
೧೪ . ಗಾಲಿಬ್ - ಡಾ . ಸೈಯದ್ ಅಬ್ದುಲ, ಲತೀಫ್, 
೧೫. ಋತೂತ- ಏ - ಗಾಲಿಬ್ - ಮಹೇಶ ಪ್ರಸಾದ, ಹಿಂದುಸ್ತಾನಿ ಅಕಾದಮಿ , ಅಲಹಾಬಾದ. 

79 


೧೬ . ( 1) ಜಿಕ - ಏ - ಗಾಲಿಬ್ ಮಲಿಕ್ ಕಾಮ , ಮಕ್ಕಾಬಾ ಜಾಮಿಯಾ ನ್ಯೂ ದೆಹಲಿ, ೧೯೬೪ . 

( II) ತಲಮಿಜಾ- ಏ - ಗಾಲಿಬ್ ಮಲಿಕ ರಾಮ , ಮರಕಜ್ ತಸನಿಫ್ -ಓ -ಶಾಲಿಫ್ , 

ನಿಕೊಡರ್ , ೧೯೫೭ . 
೧೭ . ಗಾಲಿಬ್ ಮಲಾನಾ ಗುಲಾಮ ರಸೂಲ, ಮೆಹರ್ , ಮುಸ್ಲಿಂ ಪ್ರಿಂಟಿಂಗ್ ಪ್ರೆಸ್ , 

ಲಾಹೋರ, ಪ್ರಥಮ ಮುದ್ರಣ, ೧೯೩೬ 
೧೮ . ಆಯಿನಾ- ಏ- ಗಾಲಿಬ್ (ಲೇಖನಗಳ ಸಂಗ್ರಹ) - ಪಬ್ಲಿಕೇಷನ್ಸ್ ಡಿವಿಜನ್ , ಗೌರ ಮೆಂಟ 

ಆಫ್ ಇಂಡಿಯಾ, ನ್ಯೂ ದೆಹಲಿ, ೧೯೬೪ . 
೧೯ ಮುತಾಫರಿಖತ್ - ಏ - ಗಾಲಿಬ್ - ಪ್ರೊ . ಸೈಯದ್ ಮಸೂದಹುಸೇನ ಅದೀಬ, ರಿಝವಿ, 

( ಅಪ್ರಕಟಿತ ಕಾಗದಳು ಹಾಗೂ ಕವನಗಳು ), ಹಿಂದುಸ್ತಾನಿ ಪ್ರೆಸ್ , ರಾಂಪುರ . 
೨ . ಗಾಲಿಬ್ : ಫಿಕ್ - ಓ- ಫನ್ -ಸೈಯದಶೌಕತ್‌ , ಸಬ್ಬವಾರಿ, ಅಂಜುಮನ್ ತರ್ಗ-ಏ 

ಉರ್ದು, ಕರಾಚಿ, ೧೯೬೧. 
೨೧. (1) ಬಖಿಯಾತ- ಏ- ಗಾಲಿಬ್ - ವಜಾಹತ್ ಹುಸೇನ, ಸಂದಿಗ್ವಿ , ನಸೀಮ ಬುಕ್ 

ಡಿಪೋಟ, ಲಖನೌ , ೧೯೬೦ . 
(II) ನಿಷಾತ- ಏ- ಗಾಲಿಬ್ವ ಜಾಹತ್ ಹುಸೇನ, ಸಂದಿ , ಇದಾರ ಫರೋಘ- ಏ 

ಉರ್ದು, ಲಖನೌ , ೧೯೬೪ 
೨೨. (I) ರೂಹ- ಏ- ಗಾಲಿಬ್ - ಡಾ . ಸೈಯದ್ ಮೊಹಿದ್ದೀನ್ ಖಾದ್ರಿ ,ಝರ್, ಇದಾರ -ಏ 

ಅದಬಿಯಾತ - ಏ - ಉರ್ದು, ಹೈದರಾಬಾದ, ೧೯೩೯ . 
(II) ಸರಗುಜಪ್ತಿ - ಏ - ಗಾಲಿಬ್ಡಾ, ಸೈಯದ್ ಮೊಹಿದ್ದಿನ್ ಖಾದ್ರಿ ,ಝರ್ 


೧೯೩೯ . 


ಟಿಪ್ಪಣಿ ಮತ್ತು ಸಂದರ್ಭಗಳು 


1 . ಹಚ್ಚಿನ್ಸನ್ : ಯುರೋಪಿಯನ್ ಪ್ರೀಮೀಟರ್ ಇನ್ ಮೊಗಲ್ ಇಂಡಿಯಾ, ಏಷಿಯಾ 
- ಪಬ್ಲಿಷಿಂಗ್ ಹೌಸ್ , 1964 , ಪು . 155-56 . 
2. ಅದೇ ಪುಸ್ತಕದಲ್ಲಿ ಪು. 178 . 
3. ಗುಲಾಮ ಶಬ್ದದ ವಿರುದ್ಧ ಶಬ್ದ ಸ್ವತಂತ್ರ . 
4. ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರತ್ಯಕ್ಷ ರಸವಾದ ವಿರೋಧ ಇಲ್ಲ . ನಾರಿಯನ್ನು ಪತ್ನಿ ಹಾಗೂ 

ತಾಯಿಯಾಗುವಂತೆ ಕೌಟುಂಬಿಕ ಜೀವನದ ನೈತಿಕ ಮೌಲ್ಯಗಳನ್ನು ಕಾಯ್ದು ಕೊಂಡು 
ಬರುವ ಜವಾಬ್ದಾರಿಯೊಂದಿಗೆ ತರಬೇತಿ ನೀಡುವ ನಾರಿಯನ್ನು ಸ್ವತಂತ್ರ ನಾರಿಯನ್ನಾಗಿ 
ವ್ಯಾಖ್ಯೆ ಮಾಡಿದರೆ ಕಾವ್ಯ , ನಾಟಕ , ಕಾದಂಬರಿಗಳಲ್ಲಿ ಈ ಕಟ್ಟಳೆ ಅನ್ವಯಿಸುವುದನ್ನು 

ನಾವು ನೋಡಬಹುದು. ಈ ಮಾತುಗಳು ಬೌದ್ದ ಜಾತಕಕ್ಕೆ ಅನ್ವಯಿಸುವುದಿಲ್ಲ . 
5. ಒಂದು ಪರ್ಷಿಯನ್ ' ಮಥನವಿ ' ಯಲ್ಲಿ ಗಾಲಿಬ್ ಅಸ್ತಿತ್ವದ ಐಕ್ಯ ಹಾಗೂ ಪ್ರಕೃತಿಯ 

ಐಕ್ಯ ದಲ್ಲಿ ವಿಶ್ವಾಸವಿರಿಸಿಕೊಂಡವರ ನಡುವೆ ನಡೆದ ವಾದ ವಿವಾದದ ಬಗ್ಗೆ ಸೂಚಿಸುತ್ತಾನೆ. 

ಇದರ ಬಗ್ಗೆ ತನ್ನದೇ ಆದ ಯಾವುದೇ ಹೇಳಿಕೊಳ್ಳುವಂತಹ ಅಭಿಪ್ರಾಯ ವ್ಯಕ್ತ ಮಾಡಿಲ್ಲ. 
6. 27 ಡಿಸೆಂಬರ, 1797. 
7. ಶೃ೦ಖಲೆ ಅಂದರೆ ಅವನ ಪತ್ನಿ , ಮದುವೆಯ ಸಮಯದಲ್ಲಿ ಅವಳಿಗೆ ಹನ್ನೊಂದು ವರ್ಷ , 
8. ಕೈ ಕುಬಸ ' ಅಂದರೆ ರಕ್ಷಣೆಮಾಡಲೆಂದು ತನ್ನ ಆಧೀನದಲ್ಲಿಟ್ಟುಕೊಂಡ ಪರಿವಾರದ ಎರಡು 
- ಅನಾಥ ಮಕ್ಕಳು. 
9, ಒಂದು ಕಪ್ಪು ದಂತಮಂಜನ. 
10. ಗುಲಾಮ್ ರಸೂಲ ಮೆಹರ್ , ಗಾಲಿಬ್ . ಮುಸ್ಲಿಂ ಏಟಿoಗ್ ಪ್ರೆಸ್ , ಲಾಹೋರ, 1936, 

ಪು. 35 -40. 
11. ಆಯ್ . ಎ. ಅರ್ಷಿ, ( ಸಂ .), ಮಕ್ಕ " - ಇ - ಗಾಲಿಬ್ , ಮುಂಬಯಿ , 1937 . 
12 . ಎಂ . ಎಚ್ . ಆಜಾದ್ , ಆಬ- ಇ- ಹಯಾತ್‌ , ಲಾಹೋರ, 12 ನೇ ಆವೃತ್ತಿ , ಪು . 529 . 
13, ಒಂದು ರೀತಿಯ ಚದುರಂಗದಾಟ. 
14 . ಹಾಲಿ , ಯಾದಗಾರ- ಇ - ಗಾಳಿ , ಮಜಲಿಸ್ ತರ್ಕಿ- ಇ - ಅಧಬ್ , ಲಾಹೋರ, 1963, ಪು . 98. 
15. ಅದೇ ಗ್ರ೦ಥ, ಪು. 106 . 
16 . ಮೆಹರ್ , ಮೇಲೆ ಸೂಚಿಸಿದ ಗ್ರ೦ಥ, ಪು . 208 . 
17. ಪಟ್ಟಣದ ಹಿರಿಯ ಪೊಲೀಸ್ ಅಧಿಕಾರಿ. 
18. ಮೆಹರ್ , ಮೇಲೆಸೂಚಿಸಿದ ಗ್ರಂಥ, ಪು . 258 . 


- 


81 


19 . ಉರ್ದುವಿಗಿಂತ ಫಾರ್ಸಿ ತನ್ನ ಅಭಿವ್ಯಕ್ತಿಗೆ ಒಳ್ಳೆಯ ಮಾಧ್ಯಮವೆಂದುಕೊಂಡ ಗಾಲಿಬ್ ನ 

ಮಾತು ಎಷ್ಟರ ಮಟ್ಟಿಗೆ ಸರಿಯಾದುದೆಂದು ಹೇಳಲು ಬರುವಂತಿಲ್ಲ. ಫಾರ್ಸಿಯಲ್ಲಿ ಬರೆಯುತ್ತ 
ಗಾಲಿಬ್ ತನ್ನ ಉರ್ದುಸಂಗ್ರಹ ವರ್ಣರಹಿತವಾಗಿದೆ ಎಂದು ಹೇಳುತ್ತಾನೆ. ಆ ನಂತರ 
ಉರ್ದುವಿಗೆ ಒಲಿದಾಗ 

ಉರ್ದು ಫಾರ್ಸಿಗೆ ಹೇಗೆ ಅಸೂಯೆ 

ಪಡುತ್ತದೆ ಎಂದು ಯಾರಾದರೂ ಕೇಳಿ | 
ಅದು ಹೀಗೆಂದು ತೋರಿಸಲು . 
_ ಗಾಲಿಬ್ನ ಉರ್ದು ಪದ್ಯಗಳನು 

ಅವರಿಗೆ ಓದಿ ಹೇಳು ! 
20 . ಖುರ್ಷಿದ್ -ಉಲ್ - ಇಸ್ಲಾ೦, ಗಾಲಿಬ್ ಅಂಜುಮನ್ ತಕಿ೯ ಉರ್ದು ( ಹಿಂದ್ ) ಅಲಿಗಡ , 
- 1960. 
21 . ಡಬ್ಬು . ಲೀಫ್, ಎರ್ಷನ್ಸ್ ಫ್ರಾಮ್ ಹಾಫೀಜ್‌ , ಪು . 5-6. 

- ಉದ್ದರಣೆ : ಏ. ಜೆ. ಅರ್ಬರಿ, ಆಸ್ಪೆಕ್ಸ್ ಆಫ್ ಇಸ್ಲಾಮಿಕ್ ಸಿವಿಲಿಜೇಷನ್ . 

ಜಾರ್ಜ ಅಲೆನ್ ಆಂಡ್ ಅನ್‌ವಿನ್ , ಲಿ, ಲಂಡನ್ 1964, ಪು. 349 . 
22 . ಮುತ್ತುಗಳು ವಿಶಿಷ್ಟವಾದ ಮಳೆಹನಿಗಳಿಂದ ಆಗುತ್ತವೆ ಎಂದು ಒಂದು ನಂಬಿಕೆ . 


ಗಾಲಿಬ್ ಉರ್ದು ಕವಿಗಳಲ್ಲಿಯೇ ಸರ್ವಶ್ರೇಷ್ಠನಾಗಿದ್ದಾನೆ ಎಂಬುದು 
ಲೋಕವೊಪ್ಪಿದ ಮಾತಾಗಿದೆ. ಹಾಗೆಂದೇ ಆತನ ಕಾವ್ಯ ಉರ್ದುಯೇತರ 
ಭಾಷೆಯ ಭಾರತೀಯ ಜನಕ್ಕೂ ಹಾಗೂ ವಿದೇಶಿಯರಿಗೂ ತಿಳಿಯ ಬೇಕಾ 
ದುದು ಅವಶ್ಯ . 

ಗಾಲಿಬ್ ಹಿಂದಿನ ಕಾವ್ಯಪರಂಪರೆಯಲ್ಲಿಯೇ ಕಾವ್ಯ ರಚಿಸಿದರೂ ಕೂಡ 
ತನ್ನವೇ ಆದ ಕಲ್ಪನೆಗಳಿಂದ, ಅನುಭವದಿಂದ ಉರ್ದುಕಾವ್ಯವನ್ನು ಶ್ರೀಮಂತ 
ಗೊಳಿಸಿದ. ಕಾವ್ಯ ರಚನೆಯ ಆರಂಭದ ಕಾಲದಲ್ಲಿ ಆತ ಉರ್ದು ಹಾಗೂ 
ಫಾರಸಿಯ ನುಡಿಗಟ್ಟನ್ನು ಕಡೆಗಣಿಸಿದರೂ ಕೂಡ ಆತನ ಕಾವ್ಯಾಭಿವ್ಯಕ್ತಿ 
ಶಕ್ತಿಯುತವಾಗಿತ್ತು. ಆನಂತರ ಆತ ಫಾರಸಿಯಲ್ಲಿ ಕಾವ್ಯ ಸೃಜಿಸತೊಡಗಿ, 
ಕೊನೆಗೊಮ್ಮೆ ಉರ್ದುವಿಗೆ ಒಲಿದು ಸಂಪೂರ್ಣವಾಗಿ ಉರ್ದು ಭಾಷೆ 
ಯಲ್ಲಿಯೇ ಕಾವ್ಯ ಬರೆದು, ಉರ್ದು ಕಾವ್ಯವನ್ನು ಸಂಪದ್ಭರಿತಗೊಳಿಸಿದ. 
ಎರಡನೆಯ ಮಜಲಿನಲ್ಲಿ ಬಂದ ಆತನ ಕಾವ್ಯ ಅಭೂತಪೂರ್ವವಾದ ಜನ 
ಮೆಚ್ಚುಗೆಯನ್ನು ಪಡೆಯಿತು. ಆಂತರಿಕ ವಿಚಾರಗಳನ್ನು ಪ್ರಭಾವಶಾಲಿಯಾದ 
ಸುಂದರ ಶೈಲಿಯಲ್ಲಿ ಗಾಲಿಬ್ ಅಭಿವ್ಯಕ್ತಿ ಗೊಳಿಸಿದುದನ್ನು ಆತನ ನಂತರ 
ದಲ್ಲಿ ಬಂದ ಪೀಳಿಗೆ ಆತನ ಕಾವ್ಯದಲ್ಲಿ ಕಂಡು ಗಾಲಿಬ್‌ನ ಮಹೋನ್ನತ 
ಪ್ರತಿಭೆಗೆ ಮಾರುಹೋಯಿತು. ಪ್ರೊ . ಎಂ . ಮುಜೀಬ ಇತಿಹಾಸಕಾರರಾಗಿರು 
ವುದರಿಂದ ಗಾಲಿಬ್‌ನ ಕಾಲದ ಬಗ್ಗೆ ಹಾಗೂ ಅವನು ಅನುಸರಿ ದ ಕಾವ್ಯ 
ಪರಂಪರೆಯ ಬಗ್ಗೆ ಸ್ಪುಟವಾದ ಚಿತ್ರಣವನ್ನು ಕೊಡಲು ಸಾಧ್ಯವಾಗಿದೆ . 

ಅಲ್ಲದೆ ಅನುವಾದದಲ್ಲಿ ಅವರು ತುಂಬ ನಿಷ್ಣಾತರೂ ಹೌದು. ಅವರು 
1930ರಲ್ಲಿಯೇ ರಶಿಯಾದ ಸಾಹಿತ್ಯ ಇತಿಹಾಸವನ್ನು ಉರ್ದುವಿನಲ್ಲಿ ಬರೆ. 
ದರು. ಈ ಕೃತಿ ರಶಿಯನ್ ಭಾಷೆಯಿಂದ ಅನುವಾದಗೊಂಡ ಸಾಹಿತ್ಯದ 
ಮೇಲೆ ಆಧಾರವಾಗಿದೆ. ಇಂಡಿಯನ್ ಮುಸ್ಲಿಮ್ ಎಂಬ ತಮ್ಮ ಗ್ರಂಥದಲ್ಲಿ 
ಗಾಲಿಬ್ ಕೃತಿಗಳೊಂದಿಗೆ ಉರ್ದು ಭಾಷೆಯ ಇನ್ನುಳಿದ ಕವಿಗಳ ಕಾವ್ಯಕೃತಿ 
ಗಳ ಅನುವಾದವನ್ನೂ ಅವರು ಕೊಟ್ಟಿದ್ದಾರೆ. 


SAHITYA AKADEMI 
FVISED PRICE Rs. 15.00 


Ghalib ( 

K 


